KA / BGGPO/2515 WPP 47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಅಕ್ಟೋಬರ್ ೮, ೨೦೦೯ ( ಆಶ್ವಯುಜ ೧೬ , ಶಕ ವರ್ಷ ೧೯೩೧ ) ಸಂಚಿಕೆ ೪೦ 


ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1, ಬಳ್ಳಾರಿ 

ಪ್ರಕರಣ ಸಂಖ್ಯೆ: ಕಾನಪ:141:09/ 627 , ದಿನಾಂಕ:28ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ಕೌಸರ್ ಗಂ :ಲೇಟ್ ವಿರುದ್ದ 1) ಬಿ . ಎಸ್. ನೂರ್ ಮಹಮ್ಮದ್ ತಂ : ಸಯ್ಯದ್ ಮೆಹಬೂಬ್, 
ಹೊನ್ನೂರ್‌ವಲಿ, ವಯಸ್ಸು: 23 ವರ್ಷ ಟ್ರ್ಯಾಕ್ಟರ್ ಮಾಲೀಕರು ವಾಹನ ಸಂಖ್ಯೆ:ಎಪಿ - 02 : ಯು: 3944 
( ಮೃತನ ಹೆಂಡತಿ) 

ಚಿತ್ತವಾಡಿಗ, ಹೊಸಪೇಟೆ ( ತಾ ) ಬಳ್ಳಾರಿ 
2 ) ಶ್ರೀಮತಿ ಫಾತಿಮ ಗಂ : ಹೊನ್ನೂರ 2) ಶ್ರೀಮತಿ ಜಯಲಕ್ಷ್ಮಿ ಗಂ : ಹೊನ್ನೂರಪ್ಪ ಟೈಲರ್, ನಂ .ಕೆಎ 
ಸಾಬ್ ವಯಸ್ಸು:55 ವರ್ಷ, ( ಮೃತನ 16 : 2126ರ ಮಾಲೀಕರು ಅಂದ್ರಾಳ್ ಪೋಸ್ಟ್, ಬಳ್ಳಾರಿ ಪ್ರಸ್ತುತ 
ತಾಯಿ ) 

ಶಾಧಿಮಹಲ್ , ಹೊಸಪೇಟೆ. 
3) ಶ್ರೀ ಷಾಹಿನ್‌ ತಂ : ಲೇಟ್ ಹೊನ್ನೂರ್ 3) ವಿಭಾಗೀಯ ವ್ಯವಸ್ಥಾಪಕರು, ಮೆ : ಯುನೈಟೆಡ್ ಇಂಡಿಯಾ 
ಸಾಬ್, ವಯಸ್ಸು:14 ವರ್ಷ ( ಮೃತನ ಇನ್ಸೂರೆನ್ಸ್ ಕಂಪನಿ ಲಿ ., ಬಳ್ಳಾರಿ , 
ಸಹೋದರಿ ) 

4) ವಿಭಾಗೀಯ ವ್ಯವಸ್ಥಾಪಕರು, ಐಸಿಐಸಿಐ ಲೋಂಬೋರ್ಡ್ 
ಎಲ್ಲರ ವಾಸ: ಕೋನಸಾಗರ ಗ್ರಾಮ , ಮೋಟಾರ್ ಇನ್ಸೂರೆನ್ಸ್, ಡಬಲ್‌ರೋಡ್, ಬಳ್ಳಾರಿ. 
ಮೊಣಕಾಲೂರು ( ತಾ ) ಚಿತ್ರದುರ್ಗ ಜಿಲ್ಲೆ. 
ಹಾಲಿವಾಸ, ರೂಪನಗುಡಿ ರಸ್ತೆ , ಬಳ್ಳಾರಿ , 

ಪ್ರಕಟಣೆ 
ಸದರಿ 1 ರಿಂದ 3ನೇ ಅರ್ಜಿದಾರರೆಲ್ಲರೂ ಮೃತ ಹೊನ್ರ ವಲಿಗೆ ಹೆಂಡತಿ, ತಾಯಿ ಹಾಗೂ 
ಸಹೋದರಿಯಾಗಬೇಕೆಂದು, ವಾರಸುದಾರರು ಹಾಗೂ ಅವಲಂಬಿತರೆಂದು ತಿಳಿಸಿ ಸದರಿ ಮೃತನು 23.05.2009ರಂದು 
ಟ್ರಾಕ್ಟರ್ ಟ್ರೈಲರ್ ವಾಹನ ಸಂಖ್ಯೆ: ಎಪಿ- 02 : ಯು - 3944 ಮತ್ತು ಕೆಎ - 16:2126ರಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾಗ 
ಅಪಘಾತ ಸಂಭವಿಸಿ ತೀವ್ರ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆಂದು, ಮೃತನು 24 ವರ್ಷದವನಿದ್ದು ತಿಂಗಳಿಗೆ 
5000 - 00 ರೂ .ಗಳನ್ನು ಪ್ರತಿವಾದಿಗಳಿಂದ ಪಡೆಯುತ್ತಿದ್ದನೆಂದು, ಈಗ ಆತನ ಮರಣದಿಂದ ತಮ್ಮ ಜೀವನ ಸಾಗುವುದು 
ತುಂಬಾ ಕಷ್ಟಕರವಾಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ಮೃತನ ಅವಲಂಬಿತರು, ವಾರಸುದಾರರೆಂದು ಪರಿಗಣಿಸಬೇಕೆಂದು 
ಕೋರಿದಲ್ಲಿ ಅಂತಹವರು ಕರ್ನಾಟಕ ರಾಜ್ಯಪತ್ರದಲ್ಲಿ, ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಣೆಗೊಂಡ 30 
ದಿನಗಳೊಳಗಾಗಿ ಅಂತಹವರು ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 
ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ. 
( ೩೫೪೫ ) 


೩೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1, ಬಳ್ಳಾರಿ 

ಈ ಪ್ರಕರಣ ಸಂಖ್ಯೆ : ಕಾನಪ:209 :09 / 625 , ದಿನಾಂಕ:28ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ವೈಜಯಂತಿ ದೇವಿ, ಗಂ : ವಿರುದ್ದ 1) ದಿ ಮ್ಯಾನೇಜಿಂಗ್ ಡೈರೆಕ್ಟರ್, ಮೆ : ಪವಮಾನ ಇಸ್ಲಾಟ್ 
ಸತೇಂದ್ರಸಿಂಗ್, ವಯಸ್ಸು:50 ವರ್ಷ , ವೃತ್ತಿ: ಪ್ರೈ .ಲಿ., ತಿಮ್ಮಲಾಪುರ ರಸ್ತೆ , ಕುಡಿತಿನಿ ಗ್ರಾಮ , ಬಳ್ಳಾರಿ ( ತಾ ) 
ಏನೂ ಇಲ್ಲ. ( ಮೃತನ ತಂದೆ) 
2) ಶ್ರೀ ಸತೇಂದ್ರ ಸಿಂಗ್ ತಂ : ಪರಮೇಶ್ವರ 2) ದಿ ಡಿವಿಜನಲ್ ಮ್ಯಾನೇಜರ್ ಮೆ : ಓರಿಯಂಟಲ್ 
ಸಿಂಗ್, ವಯಸ್ಸು: 55ವರ್ಷ , ವೃತ್ತಿ: ಏನೂ ಇನ್ಸೂರೆನ್ಸ್ ಕಂ .ಲಿ., ಬಳ್ಳಾರಿ . 
ಇಲ್ಲ, ( ಮೃತನ ತಾಯಿ ) ಈರ್ವರ ವಾಸ: 
ಸಣಸಿಗ್ರಾಮ , ಔರಂಗಾಬಾದ್ , ಪ್ರಸ್ತುತ ವಾಸ: 
ಕುಡಿತಿನಿ ಗ್ರಾಮ , ಬಳ್ಳಾರಿ ಜಿಲ್ಲೆ. 


ಪ್ರಕಟಣೆ 


1ನೇ ಅರ್ಜಿದಾರಳು ವೈಜಯಂತಿ ದೇವಿ, 2ನೇ ಅರ್ಜಿದಾರ ಸತೇಂದ್ರಸಿಂಗ್ ಇವರು ರಾಹುಲ್‌ಸಿಂಗ್‌ನ ತಂದೆ 
ತಾಯಿಗಳೆಂದು, ಶಾಸನಬದ್ಧ ವಾರಸುದಾರರು ಹಾಗೂ ಅವಲಂಬಿತರೆಂದು ತಿಳಿಸುತ್ತಾ ರಾಹುಲ್‌ಸಿಂಗ್‌ನು 
ದಿನಾಂಕ:01.04.2009 ರಂದು ಕರ್ತವ್ಯದ ಮೇಲಿದ್ದಾಗ ಅಪಘಾತ ಸಂಭವಿಸಿ 22 ಅಡಿ ಎತ್ತರದಿಂದ ಕೆಳಗೆ ಬಿದ್ದು ತೀವ್ರ 
ಗಾಯಗೊಂಡಿದ್ದು ಕೂಡಲೇ ದಾನಮ್ಮ ಆಸ್ಪತ್ರೆ, ಬಳ್ಳಾರಿಯಲ್ಲಿ ತುರ್ತು ಚಿಕಿತ್ಸೆ ಪಡೆದು ಅವರ ಸಲಹೆ ಮೇರೆಗೆ ಬೆಂಗಳೂರು 
ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಮೃತಪಟ್ಟಿರುತ್ತಾನೆಂದು, ಮೃತನಿಗೆ 1ನೇ ಪ್ರತಿವಾದಿ ತಿಂಗಳಿಗೆ 4000 - 00 ರೂ . 
ಕೊಡುತ್ತಿದ್ದರೆಂದು ಈಗ ಆತನು ಇಲ್ಲದೆ ತಮ್ಮಗಳ ಜೀವನ ಕಷ್ಟಕರವಾಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೆ ಹಾಗೂ ಸಂಬಂಧಿಕರಿಗೆ ತಿಳಿಸುವುದೇನೆಂದರೆ ಸದರಿ ಮೃತನ ಸಂಬಂಧಿಕರು, 
ವಾರಸುದಾರರೆಂದು ಯಾರಾದರೂ ಪರಿಗಣಿಸಬೇಕೆಂದಲ್ಲಿ ಅಂತಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದ 
ನಾಮಫಲಕದಲ್ಲಿ , ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆಗಳೇನಾದರೂ 
ಇದ್ದಲ್ಲಿ ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ. ಹೆಚ್ . ಹಿರೇಗೌಡರ್ 
ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -1 , ಬಳ್ಳಾರಿ 

ಈ ಪ್ರಕರಣ ಸಂಖ್ಯೆ: ಕಾನಪ: 215 :09/ 623 - 24, ದಿನಾಂಕ:28ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶ್ರೀಮತಿ ಸುಜಾತ, ಗಂ :ಲೇಟ್ ಮಲ್ಲಿ ವಿರುದ್ದ 1) ಶಿವರುದ್ರಗೌಡ ತಂ :ಶಿವಪ್ಪಗೌಡ, ಟ್ರಾಕ್ಟರ್ ಟ್ರೈಲರ್ 
ಅಲಿಯಾಸ್ ಮಲ್ಲಿಕಾರ್ಜುನ, ವಯಸ್ಸು: 20 ಮಾಲೀಕರು, ವಾಹನ ಸಂಖ್ಯೆ: ಎಪಿ - 02: ಜಿ - 3934 , 
ವರ್ಷ , ವೃತ್ತಿ: ಗೃಹಿಣಿ (ಮೃತನ ಹೆಂಡತಿ) 

ಬೊಮ್ಮನಹಾಳ ಗ್ರಾಮ , ರಾಯದುರ್ಗ ( ತಾ ) ಅನಂತಪುರ 
2) ಮೈನರ್ ಕೃಷ್ಣ ತಂ : ಲೇಟ್ ಮಲ್ಲಿ ಜಿಲ್ಲೆ ( ಎ . ಪಿ .) 
ಅಲಿಯಾಸ್ ಮಲ್ಲಿಕಾರ್ಜುನ, ವಯಸ್ಸು:01 2) ವಿಭಾಗೀಯ ವ್ಯವಸ್ಥಾಪಕರು, ಮೆ : ಓರಿಯಂಟಲ್ 
ವರ್ಷ, ( ಮೃತನ ಮಗ) 

ಇನ್ಸೂರೆನ್ಸ್ ಕಂ .ಲಿ., ಬಳ್ಳಾರಿ. 
3) ಶ್ರೀ ಹನುಮಂತ ತಂ :ಸಿದ್ದಪ್ಪ, ವಯಸ್ಸು:50 
ವರ್ಷ , ವೃತ್ತಿ: ಏನೂ ಇಲ್ಲ . ( ಮೃತನ ತಂದೆ) 
4) ಶ್ರೀಮತಿ ಪಾರ್ವತಿ ಗಂ : ಹನುಮಂತ, 
ವಯಸ್ಸು: 45 ವರ್ಷ, ವೃತ್ತಿ: ಗೃಹಿಣಿ (ಮೃತನ 
ತಾಯಿ ) 
ಎಲ್ಲರವಾಸ: ಶಾತವಾಹನ ಫ್ಯಾಕ್ಟರಿರಸ್ತೆ , 
ಬೊಮ್ಮನಹಾಳ ಗ್ರಾಮ , ರಾಯದುರ್ಗ ( ತಾ ) 
ಅನಂತಪುರ ( ಜಿ). 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


೩೫೪೭ 


ಪ್ರಕಟಣೆ 


ವಿದ್ಯುತ್ ಕಂಬಕ 


ಶ್ರೀಮತಿ ಸುಜಾತ ಗಂ:ಲೇಟ್ ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನ, 2ನೇ ಅರ್ಜಿದಾರ ಮೈನರ್ ಕೃಷ್ಣ, 3 ಮತ್ತು 4ನೇ 
ಅರ್ಜಿದಾರರಾದ ಹನುಮಂತ, ಶ್ರೀಮತಿ ಪಾರ್ವತಿ ಇವರುಗಳು ತಾವು ಮೃತ ಮಲ್ಲಿ ಅಲಿಯಾಸ್ ಮಲ್ಲಿಕಾರ್ಜುನನ 
ಶಾಸನಬದ್ಧ ವಾರಸುದಾರರು, ಅವಲಂಬಿತರು ಹಾಗೂ ಹೆಂಡತಿ, ಮಕ್ಕಳು ತಂದೆ -ತಾಯಿಗಳಾಗಬೇಕೆಂದು, ಮೃತ ಮಲ್ಲಿ 
ಅಲಿಯಾಸ್ ಮಲ್ಲಿಕಾರ್ಜುನ ದಿನಾಂಕ :04.04.2009ರಂದು 1ನೇ ಪ್ರತಿವಾದಿಗಳಲ್ಲಿ ಕೂಲಿಯಾಗಿ ಕೆಲಸ ಮಾಡುತ್ತಿದ್ದಾಗ 

೦ಬದ ವೈಯರ್ ಬಡಿದು ಸ್ಥಳದಲ್ಲಿ ಮತಪಟ್ಟಿರುತ್ತಾನೆಂದು, ಅಪಘಾತಪೂರ್ವದಲ್ಲಿ ಆತನು ಆರೋಗ್ಯವಾಗಿದು , 25 
ವರ್ಷದವನಿದ್ದು, ತಿಂಗಳಿಗೆ ವೇತನ 5000 - 00 ರೂ . ಪಡೆಯುತ್ತಿದ್ದು ತನ್ನ ಹಾಗೂ ನಮ್ಮಗಳ ಜೀವನ ನಿರ್ವಹಣೆ 
ಮಾಡುತ್ತಿದ್ದನು. ಈಗ ಆತನಿಲ್ಲದೆ ತಮ್ಮಗಳ ಜೀವನ ಸಾಗುವುದು ತುಂಬಾ ಕಷ್ಟಕರವೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ 
ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ಸಂಬಂಧವಾಗಿ ಯಾರಾದರೂ ವಾರಸುದಾರರು, ಅವಲಂಬಿತರೆಂದು ಪರಿಗಣಿಸಬೇಕೆಂದು ಕೋರಿ 
ಆಕ್ಷೇಪಣೆ ಸಲ್ಲಿಸುವುದಾದರೆ ಅಂತಹವರು ಈ ನ್ಯಾಯಾಲಯದ ನಾಮಫಲಕದಲ್ಲಿ , ಕರ್ನಾಟಕ ರಾಜ್ಯ ಸರ್ಕಾರಿ ರಾಜ್ಯಪತ್ರದಲ್ಲಿ 
ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ಸಲ್ಲಿಸತಕ್ಕದ್ದು. ಅವಧಿಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಸಿ.ಹೆಚ್. ಹಿರೇಗೌಡರ್ 
ಪಿ . ಆರ್ . 833 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ 

ಆಯುಕ್ತರು, ಬಳ್ಳಾರಿ ಉಪವಿಭಾಗ -1, ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2, 

ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ: ಎಸ್ ಆರ್ - 105: 2009 , ದಿನಾಂಕ :12ನೇ ಆಗಸ್ಟ್ , 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
ಶ್ರೀ ಸೋಮನಾಥ ತಂದೆ ಬಸವಂತ ಕೋಳಿ ವಿರುದ್ದ 1) ಶ್ರೀ ರೈಸ ಇಬ್ರಾಹಿಂ ಬಿರಾಜದಾರ , ಸಾ :ಕುಡಲ, ಪೋಸ್ಟ್ 
ಮತ್ತು ಇನ್ನೊಬ್ಬರು, ತಾ : ಬ . ಬಾಗೇವಾಡಿ , ಜಿಲ್ಲೆ : ಬನ್ನೂರ, ಜಿಲ್ಲೆ: ಸೋಲಾಪುರ, 
ಬಿಜಾಪುರ. 

2 ) ದಿ ಮ್ಯಾನೇಜರ್, ರಿಪ್ರೆಸೆಂಟೆಡ್‌ಬಾಯ ಶ್ರೀ ರಾಮ 
ಟ್ರಾನ್ಸ್‌ಪೋರ್ಟ್ ಫೈನಾನ್ಸ್ ಕಂ . ಲಿ ., ಬಿಜಾಪುರ. 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಈರಣ್ಣ ತಂದೆ ಸೋಮನಾಥ 
ಕೋಳಿ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 08.06.2009 
ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ 
ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

- ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ , ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ , ಸಿದ್ದಲಿಂಗಪ್ಪ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ - 2 , 

ಬಿಜಾಪುರ ಜಿಲ್ಲೆ , ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2 , 

ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎ:ಎಸ್ ಆರ್ - 109 :2009 , ದಿನಾಂಕ: 17ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
ಶ್ರೀಮತಿ ಶಖಿಲಾ ಗಂಡ ರಫೀಕ್ ಅಹ್ಮದ ವಿರುದ್ದ 1) ಶ್ರೀ ಗಿರೀಶ ತಂದೆ ಈರಪ್ಪ ಸುರಪುರ, ಸಾ :ಸುರಪುರ 
ಜಮಾದಾರ ಮತ್ತು ಇತರರು , ಸಾ : ಮಿರಡೆಗಲ್ಲಿ , ಬಿಲ್ಲಿಂಗ್ , ನಾಲಬಂದ ಚೌಕ್, ಬಿಜಾಪುರ. 
ಬಿಜಾಪುರ ಮತ್ತು ಇತರರು. 

2) ದಿ ಡಿವಿಜನಲ್ ಮ್ಯಾನೇಜರ್ , ಯುನೈಟೆಡ್ ಇಂಡಿಯಾ 
ಇನ್ಸೂರೆನ್ಸ್ ಕಂ . ಲಿ., ಬಿಜಾಪುರ. 


೩೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ರಫಿಕ್ ಅಹ್ಮದ ತಂದೆ 
ಜಂಗ್ಲಿಸಾಬ ಜಮಾದಾರ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ 
ದಿನಾಂಕ:02.08.2009 ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ 
ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ 
ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ದಲಿಂಗಪ್ಪ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ - 2, 

ಬಿಜಾಪುರ ಜಿಲ್ಲೆ , ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2 , 

* ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎಎಸ್ಆರ್ - 110: 2009 , ದಿನಾಂಕ:18ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
ಶ್ರೀಮತಿ ಶಂಕ್ರಪ್ಪ ಗಂಡ ಶ್ರೀಮಂತ ಕೆಂಗನಾಳ ವಿರುದ್ದ 1) ಶ್ರೀ ಮಲ್ಲಿಕಾರ್ಜುನ ತಂದೆ ಚಂದ್ರಶೇಖರ ಕೆಂಗನಾಳ, ಸಾ : 
ಸಾ : ಶಿಕಾರಖಾನಾ, ಬಿಜಾಪುರ ಮತ್ತು ಹೊನ್ನಳ್ಳಿ , ತಾ : ಇಂಡಿ, ಜಿಲ್ಲೆ: ಬಿಜಾಪುರ. 
ಇತರರು. 

2) ದಿ ಮ್ಯಾನೇಜರ್, ಲೀಗಲ್ ಶ್ರೀರಾಮ ಜನರಲ್ ಇನ್ಸೂರೆನ್ಸ್ 
ಕಂ . ಲಿ., ಬಿಜಾಪುರ - 01 . 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಶ್ರೀಮಂತಭೀಮರಾಯ 
ಕೆಂಗನಾಳ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ : 24 .06.2009 
ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ 
ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ , ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ . ಆರ್ . 838 

ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ - 2, 

ಬಿಜಾಪುರ ಜಿಲ್ಲೆ , ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2, 

ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ:ಎಸ್ ಆರ್ - 111 :2009 , ದಿನಾಂಕ:19ನೇ ಆಗಸ್ಟ್ , 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
ದೊಮನಿ ದೇವಿ ಗಂಡ: ಲಾಲನರಾಮ ಉರ್ಫ್ ವಿರುದ್ದ 1) ದಿ ಮ್ಯಾನೇಜಿಂಗ್ ಡೈರೆಕ್ಟರ್, ಧುಧ ಪಂಡರಿ ಕ್ಯಾಟಲ್ 
ಬಚ್ಚು ರಬಿದಾಸ ಮತ್ತು ಇತರರು, ಸಾ : ಫೀಡ ಪಾರ್ಕ್, ಬಾರಸಿ ಜಾಮಗಾಂವ ಬಾರಸಿ ರೋಡ್, 
ಸೈದಾಪುರ ಮಕದುಮಬಾಬಾ, ಪಿ . ಎಸ್ . 

ಜಿಲ್ಲೆ: ಸೋಲಾಪುರ. 
ಪಾರಸಿ, ಜಿಲ್ಲೆ : ಅರವಾಲ. 


ಭಾಗ - ೩ 


೩೫೪೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2) ದಿ ಮ್ಯಾನೇಜಿಂಗ್ ಡೈರೆಕ್ಟರ್‌, ಸೋಲಾಪುರ ಜಿಲ್ಲೆ , 
ಸಹಕಾರಿ ಧೂಡ ಉತ್ಪಾದಕ ಮತ್ತು ಪ್ರಕ್ರಿಯಾ ಸಂಘ ಲಿ., 
ಸೊಲಾಪುರ. 


ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಲಾಲನರಾಮ ಉರ್ಫ್ ಬಚ್ಚು 
ರಬಿದಾಸ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:02.06.2006 
ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ 
ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ, ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ . 

ಜಿ . ಸಿದ್ದಲಿಂಗಪ್ಪ ಆಲೂರು 
ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ - 2 , 

ಬಿಜಾಪುರ ಜಿಲ್ಲೆ, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ- II, 

ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ : ಡಬ್ಲೂಸಿಎ :ಎಸ್ ಆರ್ - 113:09, ದಿನಾಂಕ :28ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
ಶ್ರೀಮತಿ ಶರಣವ್ವ ಗಂಡ ದೇವಲಪ್ಪ ಹರಿಜನ ವಿರುದ್ದ 1) ಶ್ರೀ ಅಸೀಫ್ ಎನ್. ಸೇಟ, ಸಾ : ಮೆ : ಸೇಟ 
ಮತ್ತು ಇತರರು , ಸಾ : ಚಿಕಆಸಂಗಿ, ಟ್ರಾನ್ಸ್‌ಪೋರ್ಟ್, ಕಾರ್ಪೊರೇಷನ ಪಿ. ಬಿ.ರೋಡ್, ಬೆಳಗಾವ. 
ತಾ : ಬ . ಬಾಗೇವಾಡಿ. 

2) ದಿ ಬ್ರಾಂಚ್ ಮ್ಯಾನೇಜರ್, ನ್ಯಾಷನಲ್ ಇನ್ಸೂರೆನ್ಸ್ 
ಕಂ . ಲಿ ., ಬಿಜಾಪುರ. 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ರಾಜೇಶ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ :27. 05.2009 ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ 
ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ , ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು . ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ - II, 

ಬಿಜಾಪುರ ಜಿಲ್ಲೆ , ಬಿಜಾಪುರ. 


೩೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - II, 

ವಿಜಾಪುರ ಜಿಲ್ಲೆ, ವಿಜಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂಸಿಎಎಸ್ ಆರ್ - 116:09 , ದಿನಾಂಕ:28ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು : 
ಶ್ರೀ ವೆಂಕಪ್ಪ ತಂದೆ ಸಿರಗಪ್ಪ ಉಪ್ಪಾರ ಮತ್ತು ವಿರುದ್ದ 1) ಶ್ರೀ ಮಹಿಬೂಬಲಿ ತಂದೆ ಅತಾವುಲ್ಲಾ ರಹಿಮಾನ ದಖನಿ, 
ಇತರರು, ಸಾ : ಸುಗೂರ, ತಾ : ಸುರಪುರ ಜಿಲ್ಲೆ : ಸಾ : ಶೋರಾಪುರ, ಜಿಲ್ಲೆ: ಗುಲಬರ್ಗಾ. 
ಗುಲಬರ್ಗಾ. 

2) ದಿ ಮ್ಯಾನೇಜರ್, ಲಿಗಲ್ 
ಶ್ರೀರಾಮ ಜನರಲ್ ಇನ್ಸೂರೆನ್ಸ್ ಕಂ . ಲಿ., ಬೆಂಗಳೂರು. 

ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಾಲಕೃಷ್ಣ ತಂದೆ ವೆಂಕಪ್ಪ 
ಉಪಾರ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:24 .07. 2009 
ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತನ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ 
ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ , ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ , ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿವಸಗಳೊಳಗಾಗಿ ತಮ್ಮಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕೈಮ್ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಪರಿಹಾರ ಆಯುಕ್ತರು , ಉಪವಿಭಾಗ - II, 
ಪಿ . ಆರ್ . 839 

ಬಿಜಾಪುರ ಜಿಲ್ಲೆ, ಬಿಜಾಪುರ. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-560 018 

ಕ್ರ. ಸಂ . ಜೆಆರ್‌ಬಿ:ಎಲ್‌ಕ್ಯೂಡಿ-58 - 2 - ಎಲ್ಎಂಸಿ- 07 -08, ದಿನಾಂಕ:2ನೇ ಮೇ , 2009 
ವಿಷಯ : ಸಮಾಪನೆಗೊಂಡಿರುವ ತುಂಗ ಮೀನುಗಾರರ ಸಹಕಾರ ಸಂಘ ನಿ., ನೆಲ್ಲಿಸರ, ತೀರ್ಥಹಳ್ಳಿ ತಾಲ್ಲೂಕು ಈ 

ಸಂಘವನ್ನು ಪುನಃಶ್ವೇತನಗೊಳಿಸುವ ಬಗ್ಗೆ . 
ಉಲ್ಲೇಖ:1) ಈ ಕಛೇರಿಯ ಆದೇಶದ ಸಂಖ್ಯೆ : ಜೆಆರ್‌ಬಿ/ ಎಲ್‌ಕ್ಯೂಡಿ/58/2 ಎಲ್‌ಎಂಸಿ /2007 - 08, 

ದಿನಾಂಕ:04 .04 .2008. 
2) ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಇವರ ಪತ್ರದ ಸಂಖ್ಯೆ: ಡಿಆರ್‌ಎಸ್/ 

ಸಮಾಪನೆ/38 /2008 - 09 , ದಿನಾಂಕ: 21.03 . 2009 . 
ಪ್ರಸ್ತಾವನೆ: 

ತುಂಗ ಮೀನುಗಾರರ ಸಹಕಾರ ಸಂಘ ನಿ., ನೆಲ್ಲಿಸರ, ತೀರ್ಥಹಳ್ಳಿ ತಾಲ್ಲೂಕು ಈ ಸಂಘವು ಸಂಖ್ಯೆ: ಡಿಆರ್‌ಎಸ್/ 
ನೋಂದಣಿ/ 32499 /2004 - 05, ದಿನಾಂಕ: 22.12 .2004 ರಂದು ನೋಂದಣಿಯಾಗಿದ್ದು , ತೀರ್ಥಹಳ್ಳಿ ತಾಲ್ಲೂಕಿಗೆ 
ಕಾರ್ಯಕ್ಷೇತ್ರವು ಸೀಮಿತವಾಗಿರುತ್ತದೆ. ಈ ಸಂಘವು ನೋಂದಣಿಯಾದ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆಯೆಂದು ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಇವರ ವರದಿಯ ಮೇರೆಗೆ 
ಸದರಿ ಸಂಘವನ್ನು ಉಲ್ಲೇಖ (1) ರ ಈ ಕಛೇರಿಯ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. 

ಉಲ್ಲೇಖ ( 2) ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಸಮಾಪನಾಧಿಕಾರಿಯಾದ ತೀರ್ಥಹಳ್ಳಿ ಸಹಕಾರ 
ಅಭಿವೃದ್ಧಿ ಅಧಿಕಾರಿಯವರು ಅಧಿಕಾರ ವಹಿಸಿಕೊಂಡಿದ್ದು, ಸಮಾಪನಾ ನಡವಳಿಕೆಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಈ 
ಸಂಘದ ಸದಸ್ಯರು ದಿನಾಂಕ:25. 11.2008 ರಂದು ಸಭೆ ಸೇರಿ ಸಂಘವನ್ನು ನಡೆಸಿಕೊಂಡು ಹೋಗಲು ಸಂಘವನ್ನು 
ಮನಃಶ್ವೇತನಗೊಳಿಸಲು ಕೋರಿರುವುದರಿಂದ ಸಮಾಪನಾಧಿಕಾರಿಯವರು ಅವರ ಕೋರಿಕೆಯನ್ನು ಪರಿಗಣಿಸಿ ಸಂಘವನ್ನು 
ಪುನಃಶ್ವೇತನಗೊಳಿಸುವುದು ಸೂಕ್ತವೆಂದು ತೀರ್ಮಾನಿಸಿ ಈ ಬಗ್ಗೆ ದಿನಾಂಕ:15 .01.2009ರಂದು ಸಮಾಪನಾ ನಡವಳಿಯಲ್ಲಿ 
ತೀರ್ಮಾನಿಸಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೫೧ 
ಮೇಲಿನ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಉಪನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು 
ಮನಃಶ್ವೇತನಗೊಳಿಸಲು ತೀರ್ಮಾನಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72 ( 3) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ: ಸಿಎಂಡಬ್ಲ್ಯೂ /69 / ಸಿಎಲ್‌ಎಂ/2001, ದಿನಾಂಕ:21 .11 .2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಸಿ.ಎಸ್. ವೀರೇಶ್, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ತುಂಗಾ 
ಮೀನುಗಾರರ ಸಹಕಾರ ಸಂಘ ನಿ ., ನೆಲಿಸರ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ ಈ ಸಂಘವನು ಸಮಾಪನೆಗೊಳಿಸಿ 
ಹೊರಡಿಸಿದ್ದ ಆದೇಶ ಸಂಖ್ಯೆ: ಜೆಆರ್‌ಬಿ / ಸಮಾಪನೆ /58 /2 /ಎಲ್ಎಂಸಿ/2007 - 08 , ದಿನಾಂಕ:04.04.2008ನ್ನು ರದ್ದುಪಡಿಸಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ಸಂಘವನ್ನು ಪುನಃಶ್ವೇತನಗೊಳಿಸಿರುತ್ತೇನೆ. 

- ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಇವರು ಸದರಿ ಸಂಘದ ಆಡಳಿತ ಮಂಡಳಿ ರಚನೆಗೆ ಅಗತ್ಯ 
ಕ್ರಮವಿಡುವುದು ಹಾಗೂ ಚುನಾಯಿತರಾಗುವ ಆಡಳಿತ ಮಂಡಳಿಯು ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಾರಂಭಿಸಿ ಈ 
ಬಗ್ಗೆ 6 ತಿಂಗಳ ಒಳಗೆ ವರದಿ ನೀಡಲು ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:02 . 05.2009ರಂದು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು , 
ಪಿ . ಆರ್ .429 

ಬೆಂಗಳೂರು ಪ್ರಾಂತ, ಬೆಂಗಳೂರು. 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕರಾಜ್ಯ , ನಂ .1 , ಅಲಿ ಆಸ್ಕರ್ ರಸ್ತೆ, ಬೆಂಗಳೂರು-560 052 ರವರ 

ಈ ನಡವಳಿಗಳು 
ವಿಷಯ : ಶ್ರೀಮತಿ ಅಶ್ವಿನಿ ಬಿ. ವಾಡಕರ, ದ್ವಿತೀಯ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ 

ನಿಬಂಧಕರ ಕಛೇರಿ, ಶಿರಸಿ ಉಪವಿಭಾಗ, ಶಿರಸಿ ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957 ರನ್ವಯ ಶಿಸ್ತು ಕ್ರಮ - ದಂಡನೆ 

ವಿಧಿಸುವ ಕುರಿತು. 
ಉಲ್ಲೇಖ:1) ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ ಕನ್ನಡ ಜಿಲ್ಲೆ , ಕಾರವಾರ ರವರ ಆದೇಶ ಸಂಖ್ಯೆ: 

ಡಿಆರ್‌ಎನ್ / ಇಎಸ್‌ಟಿ/ ಸಿಆರ್ - 82 / ಇಸಿಸಿ /2004 - 05 , ದಿನಾಂಕ: 01.12 .2004 . 
2) ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಬೆಳಗಾವಿ ಪ್ರಾಂತ, ಬೆಳಗಾವಿ ಇವರ ಪತ್ರಸಂಖ್ಯೆ: 

ಜೆಆರ್‌ಎಲ್‌ / ಸಿ /197/ ಇಸಿಸಿ/2003 - 04 , ದಿನಾಂಕ: 24.11 . 2008. 
3) ಇದೇ ಸಮ ಸಂಖ್ಯೆಯ ದಿನಾಂಕ :03 .01.2009ರ ಈ ಪ್ರಾಧಿಕಾರದ ತಿಳುವಳಿಕೆ ಪತ್ರ . 
4) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿರಸಿ ಉಪವಿಭಾಗ, ಶಿರಸಿ ಇವರ ಪತ್ರ ಸಂಖ್ಯೆ: ಸನಿ 

21/ಸಿಬ್ಬಂದಿ / ಇಸಿಸಿ/ ಸಿಆರ್- 98/2008 - 09, ದಿನಾಂಕ:23. 03. 2009 . 
ಪ್ರಸ್ತಾವನೆ: 

ಶ್ರೀಮತಿ ಅಶ್ವಿನಿ ಬಿ.ವಾಡಕರ, ದ್ವಿತೀಯ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಶಿರಸಿ ಉಪವಿಭಾಗ, ಶಿರಸಿ ದಿನಾಂಕ :11. 08.2003 ರಿಂದ ಕಛೇರಿ ಕೆಲಸಕ್ಕೆ ಅನಧಿಕೃತ ಗೈರು ಹಾಜರಾಗಿ ಉಳಿದ 
ದುರ್ನಡತೆಗಾಗಿ ಇವರ ವಿರುದ್ಧ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 
1957ರನ್ವಯ ಮೂಲ ಶಿಸ್ತು ಪ್ರಾಧಿಕಾರವಾಗಿ ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ರವರು 
ಉಲ್ಲೇಖ (1) ರನ್ವಯ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಇವರಿಗೆ ಸೂಕ್ತ ದಂಡನೆ ವಿಧಿಸುವ ಸಲುವಾಗಿ ವಿಚಾರಣಾ 
ಪ್ರಾಧಿಕಾರದಿಂದ ಪಡೆದ ವಿಚಾರಣಾ ವರದಿಯು ಉಲ್ಲೇಖ ( 2) ರ ಪತ್ರದ ಮೂಲಕ ಈ ಪ್ರಾಧಿಕಾರಕ್ಕೆ ಸಲ್ಲಿಸಲ್ಪಟ್ಟಿದೆ. 

ಆರೋಪಿ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಪ್ರಾಧಿಕಾರವು ಹೂಡಿದ ಆರೋಪ ಇಂತಿದೆ: 

ಶ್ರೀಮತಿ ಅಶ್ವಿನಿ ಬಿ.ವಾಡಕರ, ದ್ವಿತೀಯ ದರ್ಜೆ ಸಹಾಯಕರು ಇವರು ದಿನಾಂಕ:11.08.2003 ರಿಂದ ಅನಧಿಕೃತ 
ಗೈರು ಹಾಜರಾಗಿರುವ ಕಾರಣ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 
1957 ರನ್ವಯ ಶಿಸ್ತಿನ ಕ್ರಮಕ್ಕೆ ಹೊಣೆಗಾರರಾಗಿರುವರು. 

ಇಲಾಖಾ ವಿಚಾರಣೆ ನಡೆಸಲು ಮೂಲ ಶಿಸ್ತು ಪ್ರಾಧಿಕಾರವು ನೇಮಕ ಮಾಡಿದ ವಿಚಾರಣಾ ಪ್ರಾಧಿಕಾರವಾದ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕಾರವಾರ ಉಪವಿಭಾಗ, ಕಾರವಾರ ಇವರು ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957 ರನ್ವಯ ನಡೆಸಿದ ವಿಚಾರಣೆಗೆ ಆರೋಪಿ ಸರ್ಕಾರಿ 
ನೌಕರರು ಹಾಜರಾಗದೆ ಸತತವಾಗಿ ಗೈರು ಹಾಜರಾದ ಕಾರಣ ಇಲಾಖಾ ವಿಚಾರಣೆಯಲ್ಲಿ ಭಾಗವಹಿಸಲು ಇವರಿಗೆ ಆಸಕ್ತಿ 


೩೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
ಇಲ್ಲವೆಂದು ವಿಚಾರಣಾ ಪ್ರಾಧಿಕಾರವು ಮನಗಂಡು ಇವರ ವಿರುದ್ಧ ಹೂಡಿದ ಆರೋಪವು ಸಾಭೀತಾಗಿರುವುದಾಗಿ ನಿರ್ಣಯಕ್ಕೆ 
ಬಂದಿರುತ್ತದೆ. 

ಆರೋಪಿ ಸರ್ಕಾರಿ ನೌಕರರಾದ ಶ್ರೀಮತಿ ಅಶ್ವಿನಿ ಬಿ. ವಾಡಕರ, ಇವರು ಅನುಕಂಪದ ಆಧಾರದ ಮೇಲೆ ದ್ವಿತೀಯ 
ದರ್ಜೆ ಸಹಾಯಕರಾಗಿ ನೇಮಕ ಹೊಂದಿ ದಿನಾಂಕ: 19 .01. 2001 ರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
ಶಿರಸಿ ಉಪವಿಭಾಗ, ಶಿರಸಿ ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು, ಇವರ ಪರೀಕ್ಷಾ ಪೂರ್ವ ಅವಧಿ ಘೋಷಿತವಾಗಿರುವುದಿಲ್ಲ. 
ಇವರು ದಿನಾಂಕ: 29 . 03. 2003 ರಿಂದ ದಿನಾಂಕ: 10 .08.2003 ರವರೆಗೆ ಪ್ರಸೂತಿ ರಜೆಯ ನಂತರ ದಿನಾಂಕ:11.08. 2003 
ರಂದು ಕಛೇರಿ ಕೆಲಸಕ್ಕೆ ಹಾಜರಾಗದೆ ಸತತವಾಗಿ ಗೈರು ಹಾಜರಾಗಿ ಉಳಿದಿರುತ್ತಾರೆ. ವಿಚಾರಣಾ ನಡವಳಿಗಳಲ್ಲಿ ಪಾಲ್ಗೊಳ್ಳಲು 
ವಿಚಾರಣಾ ಪ್ರಾಧಿಕಾರವು ಇವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದರೂ ಸಹ ಇವರು ವಿಚಾರಣೆಗೆ ಹಾಜರಾಗದೆ ಇರುವುದು 
ಕಂಡುಬಂದಿದೆ. ಇದರಿಂದಾಗಿ ವಿಚಾರಣೆಯಲ್ಲಿ ಭಾಗವಹಿಸಲು ಇವರಿಗೆ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ ಆರೋಪವು 
ಸಾಬೀತಾಗಿರುವುದಾಗಿ ವಿಚಾರಣಾ ಪ್ರಾಧಿಕಾರವು ಅನಿವಾರ್ಯವಾಗಿ ಏಕಪಕ್ಷೀಯವಾಗಿ ಕೈಗೊಂಡ ನಿರ್ಣಯವನ್ನು 
ಸಹಮತಿಸಿದೆ. 

ಆರೋಪಿ ಸರ್ಕಾರಿ ನೌಕರರಿಗೆ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳು 1957 ರನ್ವಯ ಸೂಕ್ತ ದಂಡನೆಯನ್ನು ವಿಧಿಸುವ ಮುನ್ನ ವಿಚಾರಣಾ ವರದಿಯ ಮೇಲೆ ಅಹವಾಲನ್ನು 
ಪಡೆಯಲು ಉಲ್ಲೇಖ (3) ರ ತಿಳುವಳಿಕೆ ಪತ್ರದೊಂದಿಗೆ ವಿಚಾರಣಾ ವರದಿಯ ಪ್ರತಿಯನ್ನು ಇವರಿಗೆ ಒದಗಿಸಿ 15 ದಿನಗಳ 
ಕಾಲಾವಕಾಶವನ್ನು ನೀಡಲಾಗಿತ್ತು. ಈ ತಿಳುವಳಿಕೆ ಪತ್ರವನ್ನು ಮತ್ತು ವಿಚಾರಣಾ ವರದಿಯ ಪ್ರತಿಯನ್ನು ಆರೋಪಿ ಸರ್ಕಾರಿ 
ನೌಕರರ ಪರವಾಗಿ ಇವರ ತಾಯಿ ಶ್ರೀಮತಿ ಅಹಲ್ಯ ವಾಡಕರ ಇವರಿಗೆ ದಿನಾಂಕ:19.03.2009ರಂದು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಶಿರಸಿ ಉಪವಿಭಾಗ, ಶಿರಸಿ ಇವರ ಮೂಲಕ ಜಾರಿ ಆಗಿ ಉಲ್ಲೇಖ (4) ರಂತೆ ಸ್ವೀಕೃತಿ ಸಲ್ಲಿಸಲ್ಪಟ್ಟಿದೆ. 

ವಿಚಾರಣಾ ವರದಿಯ ಮೇಲೆ ಅಹವಾಲನ್ನು ಲಿಖಿತದಲ್ಲಿ ಸಲ್ಲಿಸಲು ಆರೋಪಿ ಸರ್ಕಾರಿ ನೌಕರರಿಗೆ ಸಾಕಷ್ಟು 
ಕಾಲಾವಕಾಶ ನೀಡಲಾಗಿದ್ದರೂ ಇವರಿಂದ ಯಾವುದೇ ಅಹವಾಲು ಸ್ವೀಕೃತವಾಗಿರುವುದಿಲ್ಲ. ಆರೋಪಿ ಸರ್ಕಾರಿ ನೌಕರರ 
ವಿರುದ್ಧ ಹೂಡಿರುವ ಆರೋಪವು ಗಂಭೀರ ಸ್ವರೂಪದ್ದಾಗಿದ್ದು, ಈ ಆರೋಪವು ವಿಚಾರಣೆಯಲ್ಲಿ ಸಾಭೀತಾಗಿರುವುದರಿಂದ 
ಮತ್ತು ಆರೋಪಿ ಸರ್ಕಾರಿ ನೌಕರರ ತಮ್ಮ ಅಹವಾಲನ್ನು ಸಲ್ಲಿಸಲು ವಿಫಲರಾದ್ದರಿಂದ ಇವರಿಗೆ ಕಠಿಣ ದಂಡನೆ ವಿಧಿಸಲು 
ನಿರ್ಧರಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಆದೇಶ 
ಸಂಖ್ಯೆ : ಸಿಬ್ಬಂದಿ/23/ ಇಸಿಸಿ/2008 -09 , ದಿನಾಂಕ: 19ನೇ ಮೇ , 2009 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 9 (2) 
( ಸಿ) ರಡಿ ಪ್ರದತ್ತವಾದ ಅಧಿಕಾರದನ್ವಯ ಡಿ.ಎನ್. ನಾಯಕ್ , ಭಾ . ಆ.ಸೇ , ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ 
ರಾಜ್ಯ , ಬೆಂಗಳೂರು ಆದ ನಾನು ಶ್ರೀಮತಿ ಅಶ್ವಿನಿ ಬಿ. ವಾಡಕರ, ದ್ವಿತೀಯ ದರ್ಜೆ ಸಹಾಯಕರು, ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಕಛೇರಿ, ಶಿರಸಿ ಉಪವಿಭಾಗ, ಶಿರಸಿ ಇವರಿಗೆ ಇದೇ ನಿಯಮಾವಳಿಗಳ ನಿಯಮ 8( vii) ರನ್ವಯ 
ಸರ್ಕಾರಿ ಸೇವೆಯಿಂದ ತೆಗೆದು ಹಾಕುವ ದಂಡನೆಯನ್ನು ವಿಧಿಸಿ ಆದೇಶಿಸಿದ್ದೇನೆ. ಗೈರು ಹಾಜರಾಗಿರುವ ಅವಧಿಗೆ ವೇತನ 
ಪಡೆಯಲು ಅವರು ಅರ್ಹರಿರುವುದಿಲ್ಲವೆಂದು ಕೂಡ ಆದೇಶಿಸಲಾಗಿದೆ. 

ಡಿ . ಎನ್ . ನಾಯಕ್ 
ಪಿ . ಆರ್‌.454 

ಸಹಕಾರ ಸಂಘಗಳ ನಿಬಂಧಕರು, 

ಕರ್ನಾಟಕ ರಾಜ್ಯ , ಬೆಂಗಳೂರು. 
ಅರಣ್ಯ ಇಲಾಖೆ 

ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳ ಕಾರ್ಯಲಯ ಬಳ್ಳಾರಿ . 
ಸಂಖ್ಯೆ:ಎಫ್ .ಎ .ಎಫ್ / ಎಫ್. ಓ. ಆರ್ / ಆರ್ . ಇ.ಎಸ್/ ಸಿ.ಆರ್/ 9( ಎ)/ 86 - 87, ದಿನಾಂಕ :1ನೇ ಸೆಪ್ಟೆಂಬರ್ , 2009 

( ಫಾರಂ - 2 -ಕಾಯ್ದೆ 15 ) 

ಘೋಷಣೆ 
1963ನೇ ಇಸವಿಯ ಕರ್ನಾಟಕ ಅರಣ್ಯ ಅಧಿನಿಯಮದ (5) ನೇ ಪ್ರಕರಣದ ಮೇರೆಗೆ ಘೋಷಣೆ. 
ದಿನಾಂಕ : 01. 09 .2009 

ಸಂಖ್ಯೆ :ಎಫ್.ಎಫ್. ಡಿ./29 /ಎಫ್. ಎ .ಎಫ್ /84 ಕರ್ನಾಟಕ ಸರ್ಕಾರವು ಈ ಕೆಳಗೆ ನಮೂದಿಸಿದ, ಸರಹದ್ದಿನಂತೆ 
30565.05 ಹೆಕ್ಟರ್‌ ಅರಣ್ಯ ಕ್ಷೇತ್ರವನ್ನು ರಕ್ಷಿತ ಅರಣ್ಯವನ್ನಾಗಿ ಮಾಡಲು ಅಧಿಸೂಚನೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೫೩ 
ಬ್ಲಾಕ್ | ಜಿಲ್ಲೆ ತಾಲ್ಲೂಕು 

ಗ್ರಾಮ ಕ್ಷೇತ್ರ ವಿಸ್ತೀರ್ಣ | ಸರ್ವೆ 
ಸಂ . 

( ಹೆಕ್ಟರ್‌ನಲ್ಲಿ) | ನಂ 
ರಾಮಮಲೈ ಬಳ್ಳಾರಿ ಸಂಡೂರು ರಾಮಘಡ 
(R .M . Block ) 

7769 . 85 . 
2. ಸ್ವಾಮಿ ಮಲೈ 

ಧರ್ಮಾಪುರ, ಲಕ್ಷ್ಮೀಪುರ, 
(S.M . Block) 

ಹುಲಿಕುಂಟೆ, ಬುಜಂಗನಗರ , 
ಬಳ್ಳಾರಿ ಸಂಡೂರು 

6996.22 
ನರಸಿಂಗಪುರ, ರಂಜಿತ್‌ಪುರ , 

ಮುದ್ದಲಘಟ್ಟಿ, ದೇವಗಿರಿ. 
3. | ದೋಣಿಮಲೈ 

ತಾರಾನಗರ , ನಾರಾಯಣಪುರ, 
(D .M . Block ) ಬಳ್ಳಾರಿ ಸಂಡೂರು ರಂಜೀತ್‌ಪುರ, ವಿಠಲಾಪುರ, 6733 .98 

ನರಸಾಪುರ, ಬುಜಂಗನಗರ . 
4 , ನಾರ್ಥ 

ವೆಂಕಟಗಿರಿ, ಜೈಸಿಂಗಪುರ, 
ಈಸ್ಟನ್ 

ಮೇದರಹಳ್ಳಿ , ಎಮ್ಮಿಹಟ್ಟಿ, 
(N .E . Block ) 

ಸಿದ್ದಾಪುರ, ರಾಧಾನಗರ, 
ಸಂಡೂರು 

9065 .00 
ಸುಶೀಲಾನಗರ, ದೌಲತ್‌ಪುರ, 
ಕೃಷ್ಣನಗರ, ಗಂಡಿಬಸಾಪುರ, 

ತಾರಾನಗರ . 
ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಕರ್ನಾಟಕ ಅರಣ್ಯ ಅಧಿನಿಯಮದ (5) ನೇ ಪ್ರಕರಣ ಮತ್ತು 
ಕರ್ನಾಟಕ ಅರಣ್ಯ ಅಧಿನಿಯಮದ (17 ) ನೇ ಪ್ರಕರಣದ ಅಂತಿಮ ಪ್ರಕಟಣೆಯ ಮಧ್ಯದಲ್ಲಿ, 
1) ಈ ಅಧಿಸೂಚನೆಯಲ್ಲಿ ಸೂಚಿಸಿದ ಭೂಮಿಯಲ್ಲಿಯ ಒಡತನದ ಉತ್ತರಾಧಿಕಾರದ ಹಕ್ಕು ಅನುದಾನ, ಮಾರಾಟ , 

ಅಡವು ಪಡೆದಿದ್ದ ವ್ಯಕ್ತಿಯೊಂದಿಗೆ ಅಥವಾ ಸರಕಾರದೊಂದಿಗೆ ಮಾಡಿ ಕೊಳ್ಳಲಾದ ಲಿಖಿತ ಒಪ್ಪಂದದ 
ಮೂಲಕವಾಗಲಿ ಒಡೆತನದ ಹಕ್ಕನ್ನು ಪಡೆದವರನ್ನುಳಿದು ಇನ್ನು ಮುಂದೆ ಮೇಲೆ ಹೇಳಿದ ಜಮೀನಿನಲ್ಲಿ ಯಾವುದೇ 
ಭಾಗವನ್ನು , ಯಾವುದೇ ತರಹದ, ಒಡೆತನದ ಅಧಿಕಾರವನ್ನು ನಡೆಸಬಾರದೆಂದು ಸಂಬಂಧಪಟ್ಟ ಜನರಿಗೆ 

ತಿಳಿಸಲಾಗಿದೆ. 
2 ) ಈ ಭೂಮಿಯ ಮೇಲೆ ಮರಗಳನ್ನು ಬೆಳೆಸುವುದಾಗಲಿ, ಹೊಸಮನೆಗಳನ್ನು ಕಟ್ಟುವುದಾಗಲಿ ಮಾಡಬಾರದು. 
3) ವ್ಯವಸಾಯಕ್ಕಾಗಿ ಅಥವಾ ಮತ್ತಾವುದೇ ಉದ್ದೇಶಕ್ಕಾಗಿ ಈ ಭೂಮಿಯ ಪ್ರದೇಶವನ್ನು ಸ್ವಚ್ಛ ಮಾಡಬಾರದು. 
4) ಈ ಭೂಮಿಯ ಮೇಲಿರತಕ್ಕಂತಹ ಮರಗಳನ್ನು ಉತ್ಪಾದನೆ ಅಥವಾ ವ್ಯಾಪಾರದ ಸಲುವಾಗಿ ಕದಿಯಬಾರದು. 
5) ರಾಜ್ಯ ಸರ್ಕಾರದ ಪರವಾನಗಿ ಇಲ್ಲದೆ ಈ ಜಮೀನಿನಲ್ಲಿ ಪಟ್ಟಾವನ್ನಾಗಲಿ ಒಡೆತನದ ಹಕ್ಕನ್ನಾಗಲಿ ಮಂಜೂರು 

ಮಾಡಬಾರದು ಹಾಗೂ ಸರ್ಕಾರದ ಪರವಾನಗಿ ಇಲ್ಲದೇ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ ಹಕ್ಕನ್ನು 
ಮಂಜೂರು ಮಾಡಬಾರದು ಹಾಗೂ ಸರ್ಕಾರ ಪರವಾನಗಿ ಇಲ್ಲದೇ ಪ್ರತಿಯೊಂದು ಪಟ್ಟಾ ಅಥವಾ ಒಡೆತನದ 

ಹಕ್ಕನ್ನು ಮಂಜೂರು ಮಾಡಿದ್ದಲ್ಲಿ ಅವೆಲ್ಲವುಗಳು ರದ್ದಾಗುತ್ತದೆ. 
6) ಈ ಘೋಷಣೆಯಲ್ಲಿ ನಮೂದಿಸಿದ ಜಮೀನಿನಲ್ಲಿ ಅಥವಾ ಆ ಜಮೀನಿನ ಯಾವುದೇ ಸೀಮಿತ ಭಾಗದಲ್ಲಿ 

ಯಾವುದೇ ತರಹದ ಒಡೆತನ ಹಕ್ಕು ಅಥವಾ ಅರಣ್ಯ ಉತ್ಪನ್ನಗಳ ಬಗ್ಗೆ ತಕರಾರನ್ನು ಸಿವಿಲ್ ಕೋರ್ಟ ವಿಚಾರಣೆ 
ನಡೆಸಲು ನಿಷೇಧಿಸಲಾಗಿದೆ. 

ಮೇಲೆ ಕಾಣಿಸಿದ ಅಧಿಸೂಚನೆಯನ್ನು ಶಾಮೀಲಾದ ಅಥವಾ ತಲುಪಿದ ಮೂರು ತಿಂಗಳ ಒಳಗಾಗಿ ಹಿತಾರ್ಧವುಳ್ಳ 
ವ್ಯಕ್ತಿಗಳನ್ನು ತಮ್ಮ ಹಿತಾಸಕ್ತಿಯಿಂದ ಸ್ವರೂಪಗಳನ್ನು ವಿವರವಾಗಿ ತೋರಿಸುವ ಲಿಖಿತ ಅರ್ಜಿಯನ್ನು ಖುದ್ದಾಗಿ ಅಧಿಕೃತ 
ಕಾಗದ ಪತ್ರಗಳೊಂದಿಗೆ ಬಳ್ಳಾರಿ ಅರಣ್ಯ ಕ್ಷೇತ್ರ ನಿರ್ಧಾರಣಾಧಿಕಾರಿಗಳ ಸಮ್ಮುಖದಲ್ಲಿ ಮಂಡಿಸತಕ್ಕದ್ದು. 

ತಮ್ಮ ಒಡೆತನದ ಹಕ್ಕು ಹಿತಾಸಕ್ತಿಗಳ ಬಗ್ಗೆ ಮೇಲೆ ಕಾಣಿಸಿದ ಅವಧಿಯಲ್ಲಿ ಅರ್ಜಿ ಸಲ್ಲಿಸದಿದ್ದ ಪಕ್ಷದಲ್ಲಿ ಈ 
ಭೂಮಿಯನ್ನು ರಕ್ಷಿತ ಅರಣ್ಯ ಕ್ಷೇತ್ರವೆಂದು ಕರ್ನಾಟಕ ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗುವುದು. 

ಅಧಿಸೂಚನೆ ಪ್ರಕಟವಾದ ಮೇಲೆ ಒಡೆತನದ ಹಕ್ಕುಗಳೆಲ್ಲವೂ ರದ್ದಾಗುವುದೆಂದು ಈ ಮೂಲಕ ಸಂಬಂಧಪಟ್ಟ 
ಜನರಿಗೆ ತಿಳಿಸಲಾಗುವುದು / ತಿಳಿಸಲಾಗಿದೆ. 


ಕ್ಕೆ 


೩೫೫೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಈ ಪ್ರಕಟಣೆಯು ದಿನಾಂಕ :01.09.2009 ರಂದು ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ. 

ಅರಣ್ಯ ಕ್ಷೇತ್ರ ನಿರ್ಧಾರಾಧಿಕಾರಿಗಳು, 
ಪಿ. ಆರ್.887 

ಬಳ್ಳಾರಿ. 
ಕರ್ನಾಟಕ ವಿಧಾನಸಭೆ 
ವಿಧಾನಸಭೆಯ ಸಚಿವಾಲಯ, ಅಂಚೆ ಪೆಟ್ಟಿಗೆ ನಂ .5074 , ವಿಧಾನಸೌಧ, ಬೆಂಗಳೂರು-560 233 

ಸಂಖ್ಯೆ : ವಿಸಸ / ಶಾರಶಾ/24 /ಸಿಎ/ 2008 - 09 , ಬೆಂಗಳೂರು, ದಿನಾಂಕ:29ನೇ ಆಗಸ್ಟ್ , 2009 
ವಿಷಯ : ವಿಧಾನಸಭಾ ಸದಸ್ಯರ ವಿಳಾಸದ ಬದಲಾವಣೆ. . 

ಧಾರವಾಡ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀಮತಿ ಸೀಮಾ ಅಶೋಕ ಮಸೂತಿ ಅವರು ಕೆಳಕಂಡಂತೆ 
ತಮ್ಮ ವಿಳಾಸವನ್ನು ಬದಲಾಯಿಸಿರುತ್ತಾರೆ. 

ಶ್ರೀಮತಿ ಸೀಮಾ ಅಶೋಕ ಮಸೂತಿ, 
ವಿಧಾನಸಭಾ ಸದಸ್ಯರು, “ಸಾಯಿ ಕೃಪ ”, ನಂ .33, 3ನೇ ಅಡ್ಡರಸ್ತೆ, ಶ್ಯಾಂಬವಿ ಕಾಲೋನಿ, ಗಾಂಧಿನಗರ, 
ಧಾರವಾಡ - 5800 

ಆದಕಾರಣ , ಮಾನ್ಯ ಸದಸ್ಯರಿಗೆ ಇನ್ನು ಮುಂದೆ ಕಳುಹಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಮೇಲ್ಕಂಡ ವಿಳಾಸಕ್ಕೆ 
ಕಳುಹಿಸಿಕೊಡಬೇಕೆಂದುಕೋರಲು ನಿರ್ದೆಶಿತನಾಗಿದ್ದೇನೆ. 

ಕೆ.ಸಿ. ಗೋಪಿಕೃಷ್ಣ 
ಪಿ . ಆರ್ .882 

ಅಧೀನ ಕಾರ್ಯದರ್ಶಿ , 

ಕರ್ನಾಟಕ ವಿಧಾನಸಭೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 11 ಹೆಚ್ ಹೆಚ್ಎಲ್ 2009 , ಬೆಂಗಳೂರು, ದಿನಾಂಕ:3ನೇ ಸೆಪ್ಟೆಂಬರ್ , 2009 

ಡಾ : ವೈ .ಎಸ್. ರಾಜಶೇಖರ ರೆಡ್ಡಿ , ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ದಿನಾಂಕ:02.09.2009 ರಂದು 
ನಿಧನರಾದ ವಿಷಯವನ್ನು ರಾಜ್ಯ ಸರ್ಕಾರವು ತೀವ್ರ ಸಂತಾಪದಿಂದ ಈ ಮೂಲಕ ಪ್ರಕಟಿಸಿದೆ. 

ದಿವಂಗತರ ಗೌರವಾರ್ಥವಾಗಿ ರಾಜ್ಯದಲ್ಲಿನ ಎಲ್ಲಾ ಸರ್ಕಾರಿ ಕಛೇರಿಗಳಿಗೂ ಮತ್ತು ಎಲ್ಲಾ ಶಾಲಾ ಕಾಲೇಜುಗಳಿಗೂ 
( ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳೂ ಸೇರಿದಂತೆ) ದಿನಾಂಕ:04.09. 2009ರಂದು ರಜೆ ಘೋಷಿಸಲಾಗಿದೆ. 
ಅಲ್ಲದೇ , ದಿನಾಂಕ: 03. 09 .2009 ರಿಂದ 04 .09 .2009ರವರೆಗೆ ರಾಜ್ಯಾದ್ಯಂತ ಶೋಕವನ್ನು ಆಚರಿಸಲಾಗುವುದು. ಈ 
ಅವಧಿಯಲ್ಲಿ ಯಾವುದೇ ಅಧಿಕೃತ ಸಾರ್ವಜನಿಕ ಸಮಾರಂಭಗಳು, ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ . ಹಾಗೂ 
ನಿಯತವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಲಾಗುವ ಸರ್ಕಾರದ ಎಲ್ಲಾ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟದಲ್ಲಿ 
ಹಾರಿಸಲಾಗುವುದು . 

ಸದರಿ ಆದೇಶವು ನೆಗೋಷಿಯೇಬಲ್ ಇನ್ಸ್ಟುಮೆಂಟ್ ಆಕ್ಟ್ 1881ರ ಪ್ರಕಾರವೂ ಕೂಡ ಸಾರ್ವಜನಿಕ ರಜೆ ಎಂದು 
ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ . ವಿ . ರಾಮ 
ಪಿ . ಆರ್.879 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸು ಇಲಾಖೆ, ( ರಾಜ್ಯ ಶಿಷ್ಟಚಾರ -1) 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು ರವರ ಕಛೇರಿ 

ಆದೇಶದ ಉದ್ದತ ಭಾಗ 
ಕಛೇರಿ ಆದೇಶ ಸಂಖ್ಯೆ: 28:2009 - 10 , ದಿನಾಂಕ:31ನೇ ಆಗಸ್ಟ್ , 2009 
ವಿಷಯ : ಶ್ರೀ ಬಿ. ಸುರೇಶ್, ಅರಣ್ಯ ರಕ್ಷಕ , ತಳವಾರ ಗಸ್ತು,ಆರುವಲಯ ಇವರು ಕರ್ತವ್ಯಕ್ಕೆ ಅನಧಿಕೃತ ಗೈರು 

ಹಾಜರಾಗಿರುವ ಮೂಲಕ ಕರ್ತವ್ಯ ಲೋಪ ಎಸಗಿದ್ದು , ಶಿಸ್ತುಕ್ರಮ ಜರುಗಿಸುವ ಬಗ್ಗೆ . 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆ:38 /2007 - 08, ದಿನಾಂಕ: 18 . 09.2007. 

2) ಈ ಕಛೇರಿ ಅಧಿಕೃತ ಜ್ಞಾಪನಾ ಪತ್ರ ಸಂಖ್ಯೆ: ಎಂ .ಸಿಬ್ಬಂದಿ: ವಿವ: 39: 2005 - 06, 

ದಿನಾಂಕ:27.12.2007 . 
3) ಹಿರಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಮೂಡಿಗೆರೆ ಉಪವಿಭಾಗ, ಮೂಡಿಗೆರೆ ಇವರ ಪತ್ರ 
ಸಂಖ್ಯೆ :1116 / 2008 - 09 , ದಿನಾಂಕ:18. 02.2009 . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೫೫ 
4) ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ - 1958, ನಿಯಮ 108 . 
5) ಕೆ. ಸಿ. ಎಸ್ . ( ಸಿ . ಸಿ. ಎ .) 1957 , ನಿಯಮ 8 ( vi) ಹಾಗೂ 14. 
6) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ: 18 :ಸೇಇವಿ:2001, ಬೆಂಗಳೂರು, ದಿನಾಂಕ:14 .09 .2001. 

7) ಕರ್ನಾಟಕ ರಾಜ್ಯಪತ್ರ ಪ್ರಕಟಣೆ ದಿನಾಂಕ:02. 07 . 2009. 
ಪ್ರಸ್ತಾವನೆ : 

ಚಿಕ್ಕಮಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಆಲ್ಲೂರು ವಲಯದ ತಳವಾರ ಗಸ್ತಿನಲ್ಲಿ ಅರಣ್ಯ ರಕ್ಷಕರಾಗಿ 
ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಬಿ. ಸುರೇಶ್ ಇವರು ದಿನಾಂಕ:09.08.2006 ರಿಂದ ದಿನಾಂಕ:17.09 . 2007ರ ವರೆಗೆ ಸರ್ಕಾರಿ 
ಕೆಲಸಕ್ಕೆ ಅನಧಿಕೃತವಾಗಿ ಗೈರು ಹಾಜರಾದ ಬಗ್ಗೆ ಉಲ್ಲೇಖ (1) ರಲ್ಲಿ ಸದರಿ ನೌಕರರನ್ನು ಸರ್ಕಾರಿ ಕೆಲಸ ಕಾರ್ಯಗಳಿಂದ 
ಅಮಾನತುಪಡಿಸಿದ್ದು, ಹಾಗೇ ಉಲ್ಲೇಖ (2) ರಲ್ಲಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಳ್ಳಲು ಸಹಾಯಕ ಅರಣ್ಯ 
ಸಂರಕ್ಷಣಾಧಿಕಾರಿ, ಮೂಡಿಗೆರೆ ಉಪವಿಭಾಗ , ಮೂಡಿಗೆರೆ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ವಲಯ 
ಅರಣ್ಯಾಧಿಕಾರಿ, ಖಾಸಗಿ ನಾಟಾಗಳ ಛಾಪಾ ಘಟಕ, ಚಿಕ್ಕಮಗಳೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ 
ಮಾಡಲಾಗಿರುತ್ತದೆ. ಆರೋಪಿತ ನೌಕರರಿಗೆ ವಿಚಾರಣಾಧಿಕಾರಿ ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ, ಮೂಡಿಗೆರೆ ಉಪವಿಭಾಗ, 
ಮೂಡಿಗೆರೆ ಇವರು ಕ್ರಮವಾಗಿ ದಿನಾಂಕ:26.02.2008 ಹಾಗೂ 13 .03.2008ರಂದು 2 ಬಾರಿ ವಿಚಾರಣೆಗೆ ಹಾಜರಾಗುವಂತೆ 
ನೋಂದಾಯಿತ ಅಂಚೆ ಮುಖಾಂತರ ನೋಟೀಸ್ ಜಾರಿ ಮಾಡಲಾಗಿ , " Party Not Found" ಎಂಬ ಷರಾದೊಂದಿಗೆ 
ವಾಪಾಸು ಬಂದಿರುತ್ತದೆ. ನಂತರದಲ್ಲಿ ಆರೋಪಿತ ನೌಕರರಿಗೆ 3ನೇ ನೋಟೀಸ್‌ನ್ನು ವನಪಾಲಕ, ಸಾರಗೋಡು ಶಾಖೆ, 
ಸಾರಗೊಡು ಇವರ ಮುಖಾಂತರ ಜಾರಿಗೊಳಿಸಲು ನಿರ್ದೇಶನ ನೀಡಿದ್ದು, ಅದರಂತೆ ವನಪಾಲಕರು ನೋಟೀಸನ್ನು 
ಆರೋಪಿತ ನೌಕರರಿಗೆ ದಿನಾಂಕ:21.04.2008ರಂದು ಜಾರಿ ಮಾಡಿದ್ದು, ನೋಟೀಸ್ ಪಡೆದರೂ ಸಹಾ, ಆರೋಪಿತ ನೌಕರರು 
ವಿಚಾರಣೆಗೆ ಹಾಜರಾಗಿರುವುದಿಲ್ಲ . ನಂತರ 4ನೇ ನೋಟೀಸನ್ನು ಜಾರಿಗೊಳಿಸುವ ಸಲುವಾಗಿ ನೌಕರರ ಸ್ವಗ್ರಾಮವಾದ 
ಸಕ್ರೆಬೈಲ್, ಶಿವಮೊಗ್ಗ ತಾಲ್ಲೂಕು ಹಾಗೂ ಜಿಲ್ಲೆ ಇಲ್ಲಿಗೆ ವನಪಾಲಕರು ತೆರಳಿ ವಿಚಾರಿಸಲಾಗಿ, ಅವರ ತಾಯಿ ಹಾಗೂ ಅವರ 
ತಮ್ಮ ಸದರಿಯವರು ಈಗ ಇಲ್ಲಿ ವಾಸವಾಗಿರುವುದಿಲ್ಲ, ಮೈಸೂರಿನಲ್ಲಿ ವಾಸವಾಗಿರುತ್ತಾರೆ ಎಂಬುದಾಗಿ ತಿಳಿಸಿರುತ್ತಾರೆ. 
ದಿನಾಂಕ:14 .08 .2008ರಂದು ಇಲಾಖಾ ವಿಚಾರಣೆ ಇದ್ದು, ವಿಚಾರಣೆಗೆ ಹಾಜರಾಗಲು ತಿಳಿಸುವಂತೆ ಅವರ ತಾಯಿಗೆ ತಿಳಿಸಿ, 
ನೋಟೀಸ್‌ನ್ನು ಅವರ ತಾಯಿಗೆ ನೀಡಿ ಸ್ವೀಕೃತಿ ಪಡೆಯಲಾಗಿರುತ್ತದೆ. ನಂತರ ದಿನಾಂಕ:28. 08. 2008ರಂದು ಸದರಿ 
ವನಪಾಲಕರು ಆರೋಪಿತ ನೌಕರರ ಪತ್ತೆಗಾಗಿ ಸ್ವಗ್ರಾಮಕ್ಕೆ ತೆರಳಿ , ವಿಚಾರಿಸಲಾಗಿ, ಅಲ್ಲಿ ನೌಕರರು ಇರಲಿಲ್ಲ . ಮನೆಯಲ್ಲಿ 
ಅವರ ತಾಯಿ ಹಾಗೂ ಅವರ ತಮ್ಮ ಮಾತ್ರ ಇದ್ದು, ಅವರನ್ನು ವಿಚಾರಿಸಲಾಗಿ, ಆರೋಪಿತ ನೌಕರರು ಈಗ ಇಲ್ಲಿ 
ವಾಸವಾಗಿರುವುದಿಲ್ಲ. ಮೈಸೂರಿನಲ್ಲಿ ಇರುತ್ತಾರೆ ಎಂದು ತಿಳಿಸಿರುತ್ತಾರೆ. ದಿನಾಂಕ:10 .09.2008ರಂದು ಇಲಾಖಾ ವಿಚಾರಣೆ 
ಇದ್ದು, ವಿಚಾರಣೆಗೆ ಹಾಜರಾಗಲು ತಿಳಿಸುವಂತೆ ಅವರ ತಾಯಿಗೆ ತಿಳಿಸಿ, ನೋಟೀಸನ್ನು ಅವರ ತಾಯಿಗೆ ನೀಡಿ ಸ್ವೀಕೃತಿ 
ಪಡೆಯಲಾಗಿರುತ್ತದೆ . 

ನಂತರದಲ್ಲಿ ದಿನಾಂಕ: 01 .12. 2008ರಂದು ವನಪಾಲಕರು, ಸಾರಗೋಡು ಶಾಖೆ ಇವರು ಆರೋಪಿತ ನೌಕರರ 
ಸ್ವಗ್ರಾಮಕ್ಕೆ ಅಂತಿಮವಾಗಿ ತೆರಳಿ, ಅವರ ವಾಸದ ಮನೆ ಆವರಣದಲ್ಲಿ ಕಾರ್ಯದರ್ಶಿ , ಗ್ರಾಮ ಪಂಚಾಯಿತಿ, ಗಾಜನೂರು 
ಇವರ ಹಾಗೂ ಗ್ರಾಮದ ಮುಖ್ಯಸ್ಥರ ಸಮಕ್ಷಮ ಸ್ಥಳ ಮಹಜರ್ ಜರುಗಿಸಿದ್ದು, ಅದರಲ್ಲಿ ಆರೋಪಿತ ನೌಕರರ ತಮ್ಮ ಶ್ರೀ 
ಶಿವಣ್ಣ ಇವರು ಹಾಜರಿದ್ದು, ನನ್ನ ಅಣ್ಣನಾದ ಶ್ರೀ ಬಿ. ಸುರೇಶ್ ಇವರು ಇಲ್ಲಿ ವಾಸವಾಗಿರುವುದಿಲ್ಲ . ಅವರ ಹೆಂಡತಿ, 
ಮಕ್ಕಳೊಂದಿಗೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪದಲ್ಲಿ ಇರುತ್ತಾರೆ , ಕಳೆದ 8 ತಿಂಗಳಿಂದ ಸ್ವಗ್ರಾಮಕ್ಕೆ ಬಂದಿಲ್ಲವೆಂದು 
ತಿಳಿಸಿರುತ್ತಾರೆ. ಅಲ್ಲದೆ ಸದರಿ ನೌಕರರ ಸರಿಯಾದ ವಿಳಾಸವಾಗಲಿ, ದೂರವಾಣಿ ಸಂಖ್ಯೆಯಾಗಲಿ ತನಗೆ ತಿಳಿದಿಲ್ಲ ಎಂಬುದಾಗಿ 
ತಿಳಿಸಿರುತ್ತಾರೆ. 

ಮುಂದುವರೆದು ವಿಚಾರಣಾಧಿಕಾರಿಯವರು ಆರೋಪಿತ ನೌಕರರ ಪತ್ತೆಗಾಗಿ ಆರಕ್ಷಕ ನಿರೀಕ್ಷಕರು, ತುಂಗಾನಗರ 
ಪೊಲೀಸ್ ಠಾಣೆ, ಶಿವಮೊಗ್ಗ ಇವರಿಗೆ ದೂರು ದಾಖಲಿಸಲು ಹೋದ ಸಮಯದಲ್ಲಿ, ಸದರಿಯವರು ಪ್ರಾರಂಭಿಕ ದೂರನ್ನು 
ಆಲ್ಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬೇಕೆಂಬುದಾಗಿ ಸಲಹೆ ನೀಡಿದ ಮೇರೆಗೆ, ಆಲ್ಲೂರು ಪೊಲೀಸ್ ಠಾಣೆಯಲ್ಲಿ 
ಆರೋಪಿತ ನೌಕರರ ಪತ್ತೆಗಾಗಿ ದೂರು ದಾಖಲಾಗಿಸಲಾಗಿದ್ದು, ಈವರೆಗೂ ನೌಕರರ ಸುಳಿವು ಸಿಕ್ಕಿರುವುದಿಲ್ಲ ಎಂಬುದಾಗಿ 
ಉಲ್ಲೇಖ (3) ರಲ್ಲಿ ವಿಚಾರಣಾಧಿಕಾರಿಗಳು ಹಾಗೂ ಹಿರಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , ಮೂಡಿಗೆರೆ ಉಪವಿಭಾಗ, 
ಮೂಡಿಗೆರೆ ಇವರು ವರದಿ ಸಲ್ಲಿಸಿರುತ್ತಾರೆ ಅಲ್ಲದೆ ಆರೋಪಿತ ನೌಕರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬಹುದಾಗಿ ಶಿಫಾರಸ್ಸು 
ಮಾಡಿರುತ್ತಾರೆ. 

ಆದ್ದರಿಂದ ಈ ಪ್ರಕರಣದಲ್ಲಿ ಆರೋಪಿತ ನೌಕರರಾದ ಶ್ರೀ ಬಿ.ಸುರೇಶ್ ಇವರು ದಿನಾಂಕ: 09 .08 . 2006 ರಿಂದ ಈ 
ದಿನಾಂಕದವರೆಗೂ ಸರ್ಕಾರಿ ಕೆಲಸಕ್ಕೆ ಅನಧಿಕೃತ ಗೈರು ಹಾಜರಾಗಿದ್ದು, ಇದರಿಂದ ಸದರಿಯವರಿಗೆ ವಹಿಸಲಾದ ತಳವಾರ 
ಗಸ್ತಿನ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಮೀಸಲು ಅರಣ್ಯದ ರಕ್ಷಣೆ, ಮರಗಳ ಅಕ್ರಮ ಕಡಿತಲೆ, ಒತ್ತುವರಿ ನಿಯಂತ್ರಣ ಹಾಗೂ 


೩೫೫೬ - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
ಇನ್ನಿತರೆ ಅರತ್ಯೇತರ ಚಟುವಟಿಕೆಗಳನ್ನು ನಿಯಂತ್ರಿಸುವಲ್ಲಿ ಕಿಂಚಿತ್ತು ಆಸಕ್ತಿ ಹಾಗೂ ಜವಾಬ್ದಾರಿಯನ್ನು ವಹಿಸಿಕೊಳ್ಳದೆ, 
ಬೇಜವಾಬ್ದಾರಿಯಿಂದ ವರ್ತಿಸಿ, ಇಲಾಖೆಯಿಂದ ನೀಡಲಾದ ಯಾವುದೇ ನೋಟೀಸ್‌ಗಳಿಗೆ ಲಿಖಿತವಾಗಿ ಉತ್ತರಿಸದೆ, 
ಕರ್ತವ್ಯಲೋಪ ಎಸಗಿರುತ್ತಾರೆ. 
ಈ ಮೇಲ್ಕಂಡ ಎಲ್ಲಾ ಕಾರಣಗಳಿಂದಾಗಿ ಸದರಿ ಆಪಾದಿತ ಸರ್ಕಾರಿ ನೌಕರ ದಿನಾಂಕ:09 .08.2006 ರಿಂದ ಈವರೆಗಿನ 
ಗೈರು ಹಾಜರಿಯಿಂದಾಗಿ ತಳವಾರ ಗಸ್ತಿನ ಕಾರ್ಯ ನಿರ್ವಹಣೆ ಕಷ್ಟಸಾಧ್ಯವಾಗಿರುವುದರಿಂದ, ಆರೋಪಿತ ನೌಕರರಿಗೆ ಪುನಃ 
ಕರ್ತವ್ಯದ ಮೇಲೆ ಹಿಂದಿರುಗಲು ಪತ್ರಿಕಾ ಪ್ರಕಟಣೆ ಹಾಗೂ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಣೆ ಹೊರಡಿಸುವಂತೆ 
ದಿನಾಂಕ: 26. 03. 2009 ರಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಕೋರಿದ್ದು, ಆ ಪ್ರಕಾರ ಪತ್ರಿಕಾ ಪ್ರಕಟಣೆಗೊಂಡಿರುತ್ತದೆ. ಅದೇ ರೀತಿ 
ದಿನಾಂಕ:02.07.2009ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡಿರುತ್ತದೆ. 

ಕರ್ನಾಟಕ ಅರಣ್ಯ ಸಂಹಿತೆ, 1976 - ಅನುಚ್ಛೇದ 125 ರಲ್ಲಿ ಅರಣ್ಯ ರಕ್ಷಕರ ಜವಾಬ್ದಾರಿಗಳನ್ನು ವಿವರಿಸಲಾಗಿದ್ದು, 
ಅದರಂತೆ ಕೇಂದ್ರ ಸ್ಥಾನದಲ್ಲಿ ವಾಸವಿದ್ದು, ಗಸ್ತಿನ ವ್ಯಾಪ್ತಿಯಲ್ಲಿ ಬರುವ ಅರಣ್ಯ ಸಂಪತ್ತಿನ ಸಂರಕ್ಷಣೆ, ಅರಣ್ಯ ಒತ್ತುವರಿ 
ತಡೆಗಟ್ಟುವಿಕೆ , ವನ್ಯಪ್ರಾಣಿಗಳ ಸಂರಕ್ಷಣೆ, ಅರಣ್ಯ ಅಪರಾಧಗಳ ತಡೆಗಟ್ಟುವಿಕೆ ಹಾಗೂ ಯಾವುದೇ ಅರಣೇತರ 
ಚಟುವಟಿಕೆಗಳಿಗೆ ಅವಕಾಶ ನೀಡದಿರುವುದು ಅವರ ಆದ್ಯ ಕರ್ತವ್ಯವಾಗಿರುತ್ತದೆ. ಶ್ರೀ ಬಿ. ಸುರೇಶ್, ಅರಣ್ಯ ರಕ್ಷಕ ಇವರು ತಮ್ಮ 
ಹುದ್ದೆಯ ಪ್ರಾಥಮಿಕ ಜವಾಬ್ದಾರಿಗಳನ್ನು ಮರೆತು, ಕರ್ತವ್ಯ ನಿರ್ಲಕ್ಷತೆ ತೋರಿರುತ್ತಾರೆ. ಅಲ್ಲದೆ ಸದರಿಯವರ ಗೈರು ಹಾಜರಿಗೆ 
ಸಂಬಂಧಿಸಿದಂತೆ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೆದರೂ , ಯಾವುದೇ ನೋಟೀಸ್‌ಗಳಿಗೆ ವಿವರಣೆ ನೀಡುವ ಕನಿಷ್ಟ ಆಸಕ್ತಿ 
ತೋರಿಸದೇ ಇರುವ ಮೂಲಕ , ಅಶಿಸ್ತಿನಿಂದ ನಡೆದುಕೊಂಡಿರುತ್ತಾರೆ. 

ಈ ಪ್ರಕರಣದ ಇಲಾಖಾ ವಿಚಾರಣೆ ಹಾಗೂ ನಂತರದ ಬೆಳವಣಿಗೆಯ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಲಂಕುಷವಾಗಿ 
ಪರಿಶೀಲಿಸಿದಾಗ, ಸದರಿಯವರ ಕರ್ತವ್ಯ ನಿರ್ಲಕ್ಷತೆ ಹಾಗೂ ಅನಧಿಕೃತ ಗೈರು ಹಾಜರಿಯು ಸಾಬೀತಾಗಿದ್ದು, ಇವರು ಇಲಾಖಾ 
ಕಾಯ್ದೆ , ಕಾನೂನುಗಳನ್ನು ಉಲ್ಲಂಘಿಸಿರುವುದರಿಂದ, ಇಲಾಖೆಯಲ್ಲಿ ಒಂದು ಜವಾಬ್ದಾರಿಯುತ ಹುದ್ದೆಯಾದ ಅರಣ್ಯ ರಕ್ಷಕರ 
ಹುದ್ದೆಯಲ್ಲಿ ಮುಂದುವರೆಯಲು ಅನರ್ಹರೆಂದು ಪರಿಗಣಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಶ್ರೀ ಬಿ. ಸುರೇಶ್, ಅರಣ್ಯ ರಕ್ಷಕ ( ಪ್ರಸ್ತುತ 
ಅಮಾನತ್ತಿನಲ್ಲಿರುವ), ತಳವಾರ ಗಸ್ತು , ಅಲ್ಲೂರು ವಲಯ , ಆಲ್ಲೂರು ಇವರ ಮೇಲಿನ ದೋಷಾರೋಪಣಾ ಪಟ್ಟಿಯಲ್ಲಿ 

ಡಿರುವ ಆರೋಪಗಳು ಸಾಬೀತಾಗಿರುವುದರಿಂದ, ಅಲದೆ ಸದರಿಯವರಿಗೆ ಇಲಾಖೆಯಲ್ಲಿ ಮುಂದುವರೆಯುವ ಬಗೆ 
ಸಾಕಷ್ಟು ಅವಕಾಶಗಳು ನೀಡಿದರೂ ಸಹಾ, ಸದರಿಯವರು ಕರ್ತವ್ಯದ ಮೇಲೆ ಪುನಃ ಹಾಜರಾಗಿರುವುದಿಲ್ಲವಾದ್ದರಿಂದ, 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ , 1958 - ನಿಯಮ , 108 , ಕೆ . ಸಿ. ಎಸ್. ( ಸಿ. ಸಿ . ಎ .) 1957, ನಿಯಮ 8 ( vii) 
ಹಾಗೂ 14 ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ:18:ಸೇಇವಿ:2001, ಬೆಂಗಳೂರು, ದಿನಾಂಕ:14 . 09.2001ರ ಆದೇಶದ 
ಪ್ರಕಾರ ಶ್ರೀ ಬಿ. ಸುರೇಶ್, ಅರಣ್ಯ ರಕ್ಷಕ ( ಪ್ರಸ್ತುತ ಅಮಾನತ್ತಿನಲ್ಲಿರುವ), ತಳವಾರ ಗಸ್ತು, ಅಲ್ಲೂರುವಲಯ , ಆಲ್ಲೂರು 
ಇವರನ್ನು ಇಲಾಖೆಯಲ್ಲಿ ಅರಣ್ಯ ರಕ್ಷಕ ಹುದ್ದೆಯಲ್ಲಿ ಮುಂದುವರೆಯಲು ಅನರ್ಹರೆಂದು ಪರಿಗಣಿಸಿ, ಶ್ರೀ ಕೆ.ಹೆಚ್. 
ನಾಗರಾಜ್, ಭಾ . ಆ. ಸೇ ., ಶಿಸ್ತು ಪ್ರಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಚಿಕ್ಕಮಗಳೂರು ವಿಭಾಗ, 
ಚಿಕ್ಕಮಗಳೂರು ಆದ ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ತೆಗೆದುಹಾಕಿರುತ್ತೇನೆ ಹಾಗೂ ಸದರಿಯವರ 
ದಿನಾಂಕ:09.08.2006 ರಿಂದ ಈವರೆಗಿನ ಅನಧಿಕೃತ ಗೈರು ಹಾಜರಿಯ ಅವಧಿಯನ್ನು “ಕರ್ತವ್ಯವಲ್ಲದ ಅವಧಿ ” ಎಂದು 
ಪರಿಗಣಿಸಿ, ಆದೇಶ ಹೊರಡಿಸಿದೆ. 

ಕೆ. ಹೆಚ್ . ನಾಗರಾಜ್ , ಭಾ . ಆ. ಸೇ . 
ಪಿ . ಆರ್ .880 

ಶಿಸ್ತು ಪ್ರಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ / 259 / 2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ || ವೈ . ಮಂಜುನಾಥ್, 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಸಿದ್ದರಾಜು ಮತ್ತು ಕೃಷ್ಣ 
ನಂಜನಗೂಡು ಗ್ರಾಮಾಂತರ ಠಾಣೆ, ನಂಜನಗೂಡು. 

ಬೂಕಳ್ಳಿ ಗ್ರಾಮ , ನಂಜನಗೂಡು ತಾಲ್ಲೂಕು. 


BG 


ಭಾಗ- ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೫೭ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:28. 02.2008 ರಂದು ಬೆಳಿಗ್ಗೆ 10 :30 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ, ಇವರು ನಂಜನಗೂಡು ತಾಲ್ಲೂಕು, ಬಸವಪುರ ಸರ್ಕಾರಿ ಶಾಲೆಯ ಹತ್ತಿರ ಕೆಎ 
01 /ಎಲ್ - 7568 ನೋಂದಣಿ ಸಂಖ್ಯೆಯ ಟಿ. ವಿ. ಎಸ್ . ಎಕ್ಸ್ಲ್ - 50 ವಾಹನದಲ್ಲಿ ಅಕ್ರಮವಾಗಿ 17.280 ಲೀ . ಓರಿಜಿನಲ್ 
ಚಾಯ್ ವಿಸ್ಕಿ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, 
ಮೇಲ್ಕಂಡ ವಾಹನ , ಆರೋಪಿ ಮತ್ತು ಮದ್ಯವನ್ನು ನಂಜನಗೂಡು ಗ್ರಾಮಾಂತರ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ 
ಹಾಜರುಪಡಿಸಿ, ಠಾಣಾ ಪ್ರಕರಣ ಸಂಖ್ಯೆ: 75 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 34, 38 ( ಎ), 39ರ 
ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ 
ಪ್ರಕರಣದಲ್ಲಿ ಜಪಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 05 .11. 2008 ರಂದು ಕೋರಿರುತ್ತಾ 
ಅಂತೆಯೇ ಅದೇ ದಿನದಂದು ನಂಜನಗೂಡು ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು (ಪೂರ್ವ) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 05.11.2008ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 34, 38 ( ಎ), 39ರ 
ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ 
ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಣ ದಾಖಲಾಗಿ ಈಗಾಗಲೇ ಸುಮಾರು ( 16 ) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 259 / 2008 - 09, ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) (2 ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಗ್ರಾಮಾಂತರ ಠಾಣೆ, ನಂಜನಗೂಡು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 
75 /2008 , ದಿನಾಂಕ:28.02. 2008 ರಂದು ವಶಪಡಿಸಿಕೊಂಡ ಕೆಎ - 01/ಎಲ್ - 7568 ನೋಂದಣಿ ಸಂಖ್ಯೆಯ 
ಟಿ.ವಿ. ಎಸ್. ಎಕ್ಸಲ್ - 50 ವಾಹನ ಮತ್ತು 17.280 ಲೀ . ಮದ್ಯವನ್ನು ( ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ . ಆರ್ .874 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್ / 216 /2008 - 09 , ದಿನಾಂಕ :9ನೇ ಜುಲೈ, 2009 
ಉಪಸ್ಥಿತರು: ಡಾ || ವೈ . ಮಂಜುನಾಥ್, 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


೩೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಪಿರ್ಯಾದುದಾರರು 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು , ಉದಯಗಿರಿ , 

ವಿರುದ್ದ 1) ಅಪ್ಪರ್ ಅಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ 
ಪೊಲೀಸ್ ಠಾಣೆ , ಮೈಸೂರು. 

2 ) ಸುಹೇಲ್ ಖಾನ್ ಬಿನ್ ಸಲಾಮ್ ಪಾಷಾ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:13 .09.2008 ರಂದು ಮಧ್ಯಾಹ್ನ 12:15 ಗಂಟೆಯ ಸಮಯದಲ್ಲಿ ಗರುಡ -10ರ ಸಹಾಯಕ ಆರಕ್ಷಕ ಉಪ 
ನಿರೀಕ್ಷಕರು ಮತ್ತು ಸಿಬ್ಬಂದಿಯವರು, ಮೈಸೂರು ನಗರ, ಉದಯಗಿರಿ, ರಾಜೀವ್ ನಗರ 1ನೇ ಹಂತ, 7ನೇ ಕ್ರಾಸ್ , ಮನೆ 

4ರ ಅಪ್ಪರ್ ಅಹಮ್ಮದ್ ರವರ ಮನೆಯ ಮುಂದೆ ಕೆಎಲ್ - 10 / ಜಿ - 1814 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ 
ವಾಹನವನ್ನು ಸುತ್ತುವರಿದು, ಸದರಿ ಆಟೋ ಚಾಲಕನನ್ನು ವಿಚಾರ ಮಾಡುತ್ತಿದ್ದಾಗ, ಮನೆಯಿಂದ ಒಬ್ಬ ವ್ಯಕ್ತಿಯು ಹೊರಗೆ 
ಬಂದು ಕೆಎ - 09/ ಕ್ಯೂ - 9013 ನೋಂದಣಿ ಸಂಖ್ಯೆಯ ಬಜಾಜ್ ಸ್ಕೂಟರ್ ವಾಹನದಲ್ಲಿ ಹೋಗಲು ಪ್ರಯತ್ನಿಸುತ್ತಿದ್ದಾಗ 
ಆತನನ್ನು ಹಿಡಿದು ವಿಚಾರಿಸಲಾಗಿ , ಅಪ್ಪರ್ ಅಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್, ನಂ . 1194 , 7ನೇ ಕ್ರಾಸ್ , ರಾಜೀವ್‌ನಗರ, 
ಮೈಸೂರು ಎಂದು ತಿಳಿಸಿದ್ದು, ಆಟೋ ಓಡಿಸುತ್ತಿದ್ದವನನ್ನು ವಿಚಾರ ಮಾಡಲಾಗಿ, ಸುಹೇಲ್ ಖಾನ್ ಬಿನ್ ಸಲಾಮ್ ಪಾಷಾ, 
ಉಸ್ಥಾನಿಯ ಮಸೀದಿ ಹಿಂಭಾಗ, ಸುಲ್ತಾನ್ ರಸ್ತೆ, ಗೌಸಿಯ ನಗರ , ಮೈಸೂರು ಎಂದು ತಿಳಿಸಿದ್ದು, ಆಟೋವನ್ನು 
ಪರಿಶೀಲಿಸಲಾಗಿ 35 ಲೀ . ಸಾಮರ್ಥ್ಯದ ಒಂದು ಪ್ಲಾಸ್ಟಿಕ್ ಕ್ಯಾನ್‌ನಲ್ಲಿ ಬ್ಲೆಂಡ್ ಮದ್ಯವಿದ್ದು ಅಲ್ಲದೇ 40 ಖಾಲಿ ಕ್ವಾಟರ್ 
ಬಾಟಲ್‌ಗಳು ಕಂಡುಬಂದಿದ್ದು, ನಂತರ ಮನೆಯ ಒಳಗೆ ಪ್ರವೇಶ ಮಾಡಿ ನೋಡಲಾಗಿ, 35 ಲೀ . ಸಾಮರ್ಥ್ಯದ 2 ಬಿಳಿ 
ಪ್ಲಾಸ್ಟಿಕ್ ಕ್ಯಾನ್‌ಗಳು ಇದ್ದು , 1ರಲ್ಲಿ ಬ್ಲೆಂಡ್ ಮದ್ಯ ತುಂಬಿದ್ದು, ಮತ್ತೊಂದರಲ್ಲಿ ಕಾಲುಭಾಗ ಬ್ಲೆಂಡ್ ಮದ್ಯವಿರುತ್ತದೆ. ಅಲ್ಲದೇ 
ಓರಿಜಿನಲ್ ಚಾಯ್ ವಿಸ್ಕಿ ಲೇಬಲ್‌ಗಳು , ಮುಚ್ಚಳಗಳನ್ನು ಹೊಂದಿದ್ದ ಆರೋಪಕ್ಕಾಗಿ 2 ವಾಹನಗಳು ಮತ್ತು ಅಬಕಾರಿ 
ವಸ್ತುಗಳನ್ನು ಜಪ್ತು ಮಾಡಿ , ಮೊಕದ್ದಮೆ ಸಂಖ್ಯೆ : 175/2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 34 , 
38 ( ಎ) ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, 
ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:16. 09.2008 ರಂದು ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ:26. 09. 2008 ರಂದು ಮೈಸೂರು ವಲಯ ನಂ .1, ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಾಹನಗಳ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಸಂಬಂಧಪಟ್ಟ ಸಾರಿಗೆ ಪ್ರಾಧಿಕಾರಕ್ಕೆ ಈ ಪ್ರಾಧಿಕಾರದಿಂದ 
ದಿನಾಂಕ:26.09 .2008 ರಂದು ಪತ್ರ ಬರೆಯಲಾಗಿದ್ದು , ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ವಾಹನ 
ಮಾಲೀಕರಾಗಲೀ / ಆರೋಪಿಗಳಾಗಲೀ ವಾಹನಗಳ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ . 
ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 34, 38( ಎ) ರ ಅಡಿಯಲ್ಲಿ ಪತ್ತೆ ಹಚ್ಚುವ 
ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ / ಹೊಣೆಗಾರಿಕೆಯನ್ನು 
ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ . 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (9 ) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನಗಳ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /216/ 2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು , ಉದಯಗಿರಿ ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ: 
175 /2008, ದಿನಾಂಕ :13 .09. 2008 ರಂದು ವಶಪಡಿಸಿಕೊಂಡ ಕೆಎಲ್ - 10 / ಜಿ -1814 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ 
ಹಾಗೂ ಕೆಎ - 09 / ಕ್ಯೂ - 9013 ನೋಂದಣಿ ಸಂಖ್ಯೆ ಬಜಾಜ್ ಸ್ಕೂಟರ್ ವಾಹನಗಳನ್ನು ( ಈ ಪ್ರಕರ 
ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 


ದ ಮಾದಕ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೫೯ 
( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ . ಆರ್ .868 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ /217 /2008 - 09 , ದಿನಾಂಕ :9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ .ಮಂಜುನಾಥ್, 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ಪ್ರತಿವಾದಿ / ಆರೋಪಿ 
ಆರಕ್ಷಕ ನಿರೀಕ್ಷಕರು, ಮಂಡಿ ಪೊಲೀಸ್ ಠಾಣೆ, ವಿರುದ್ಧ ಶಿವಪ್ರಕಾಶ್ ಬಿನ್ ಚಿಕ್ಕಣ್ಣ 
ಮೈಸೂರು. 

ವಿದ್ಯಾರಣ್ಯಪುರಂ , ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:19 . 09 .2008 ರಂದು ಬೆಳಿಗ್ಗೆ 10 :30 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು , ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ನಗರ , ಇವರು ಮೈಸೂರು ನಗರ, ಮೈಸೂರು-ಶ್ರೀರಂಗಪಟ್ಟಣ ರಸ್ತೆಯ ಫೌಂಟೆನ್ 
ಸರ್ಕಲ್‌ನ ಹತ್ತಿರ ಕೆಎ - 18 / ಎಂ - 2191 ನೋಂದಣಿ ಸಂಖ್ಯೆಯ ಟಾಟಾ ಸುಮೋ ವಾಹನದಲ್ಲಿ ಅಕ್ರಮವಾಗಿ 71. 250 ಲೀ . 
ವಿವಿಧ ಮಾದರಿಯ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, 
ಮೇಲ್ಕಂಡ ವಾಹನ, ಆರೋಪಿ ಮತ್ತು ಮದ್ಯವನ್ನು ಮಂಡಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಿಗೆ ಹಾಜರುಪಡಿಸಿ, 
ಮುಂದಿನ ಕ್ರಮ ಜರುಗಿಸಲು ಕೋರಿರುವ ಮೇರೆಗೆ ಮೊಕದ್ದಮೆ ಸಂಖ್ಯೆ: 200/ 2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 
1965ರ ಕಲಂ 13 (ಎಫ್), 32, 34 , 36ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ 
ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು 
ದಿನಾಂಕ: 23. 09.2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ : 30 - 09 -2008 ರಂದು ಮೈಸೂರು ವಲಯ ನಂ .1ರ 
ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:30.09.2008ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34 , 36ರ 
ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು , ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ 
ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ . 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (9) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


೩೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಆದೇಶ ಸಂಖ್ಯೆ : ಡಿಟಿಸಿಆರ್ / 217 / 2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) (2 ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ಮಂಡಿ ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ : 200 /2008, 
ದಿನಾಂಕ:19.09. 2008 ರಂದು ವಶಪಡಿಸಿಕೊಂಡ ಕೆಎ -18/ ಎಂ - 2191 ನೋಂದಣಿ ಸಂಖ್ಯೆಯ ಟಾಟಾ ಸುಮೋ ವಾಹನವನ್ನು 
( ಈ ಪ್ರಕರಣದಲ್ಲಿ ಜಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ . ಮಂಜುನಾಥ್ 
ಪಿ .ಆರ್.867 

- ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ / 150 / 2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ || ವೈ . ಮಂಜುನಾಥ್, 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಕೆ. ಆರ್‌.ಪೊಲೀಸ್ ಠಾಣೆ, ವಿರುದ್ಧ ಪರಾರಿಯಾಗಿರುತ್ತಾನೆ. 
ಮೈಸೂರು, 
ಪ್ರಕರಣದ ಮುಖ್ಯಾಂಶಗಳು: 

- ದಿನಾಂಕ:29 .09.2008 ರಂದು ಬೆಳಗಿನ ಜಾವ 04:00 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ನಗರ, ಇವರು ಮೈಸೂರು ನಗರ , ಹರಿಶ್ಚಂದ್ರ ರಸ್ತೆಯಲ್ಲಿ ಕೆಎ -13/ ಹೆಚ್ 
218 ನೋಂದಣಿ ಸಂಖ್ಯೆಯ ಬಜಾಜ್ ಸ್ಕೂಟರ್ ವಾಹನದಲ್ಲಿ ಅಕ್ರಮವಾಗಿ 34 .560 ಲೀ . ವಿವಿಧ ಮಾದರಿಯ ಮದ್ಯವನ್ನು 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ , ಮೇಲ್ಕಂಡ ವಾಹನ, ಆರೋಪಿ 
ಮತ್ತು ಮದ್ಯವನ್ನು ಕೆ. ಆರ್. ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ , ಮುಂದಿನ ಕ್ರಮ ಜರುಗಿಸಲು 
ಕೋರಿರುವ ಮೇರೆಗೆ ಮೊಕದ್ದಮೆ ಸಂಖ್ಯೆ:182 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 13(ಎಫ್), 32 , 
34 , 36ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ 
ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 03.10. 2008 ರಂದು ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ:15.10. 2008 ಮೈಸೂರು ವಲಯ ನಂ .4ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಹಾಸನ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿ : 15 -10 -2008 ಮತ್ತು 27 - 11- 2008 ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ . ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ /ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ 
ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ 
ಕಲಂ 32 , 34, 36ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ 
ಇರತಕ್ಕಂತ ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 9) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 


೨) 


HU 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೬೧ 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /150 / 2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್. ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 182 /2008, 
ದಿನಾಂಕ:29.09.2008 ರಂದು ವಶಪಡಿಸಿಕೊಂಡ ಕೆಎ -13/ ಹೆಚ್ - 218 ನೋಂದಣಿ ಸಂಖ್ಯೆಯ ಬಜಾಜ್ ಚೇತಕ್ ಸ್ಕೂಟರ್ 
ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ | ವೈ . ಮಂಜುನಾಥ್ 
ಪಿ . ಆರ್. 872 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ / 383/ 2008 - 09, ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ | ವೈ . ಮಂಜುನಾಥ್, 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ಧ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು , ವಿ. ವಿ. ಪುರಂ ಪೊಲೀಸ್ 

ಆರೋಪಿ ಪರಾರಿಯಾಗಿರುತ್ತಾನೆ. 
ಠಾಣೆ, ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 07.01.2009 ರಂದು ಬೆಳಿಗ್ಗೆ 07: 30 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ನಗರ, ಇವರು ಮೈಸೂರು ನಗರ, ಕೆ. ಆರ್. ಎಸ್. ರಸ್ತೆ , ಕುಂಬಾರಕೊಪ್ಪಲು ಗೇಟ್, 
ಬೃಂದಾವನ ಬಡಾವಣೆ ಮುಖ್ಯ ರಸ್ತೆಯಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮುಂಭಾಗದಲ್ಲಿ ಕೆಎ - 05/ ಇಸಿ - 87777 
ನೋಂದಣಿ ಸಂಖ್ಯೆಯ ಬಜಾಜ್ ಸ್ಕೂಟರ್ ವಾಹನದಲ್ಲಿ ಅಕ್ರಮವಾಗಿ 7.380 ಲೀ . ವಿವಿಧ ಮಾದರಿಯ ಮದ್ಯವನ್ನು ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, ಸದರಿ ವಾಹನ ಮತ್ತು ಮದ್ಯವನ್ನು 
ವಿ. ವಿ. ಪುರಂ ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ, ಮುಂದಿನ ಕ್ರಮ ಜರುಗಿಸಲು ಕೋರಿರುವ 
ಮೇರೆಗೆ ಮೊಕದ್ದಮೆ ಸಂಖ್ಯೆ : 01/2009 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14 , 32 , 34ರ ಪ್ರಕಾರ 
ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ 
ಜಪಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:09.01.2009 ರಂದು ಕೋರಿರುತ್ತಾರೆ. ಅಂತೆಯೇ ಅದೇ 
ದಿನದಂದು ಮೈಸೂರು ವಲಯ ನಂ .2ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:12 .02.2009 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಗಳಿಗೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ 
ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ . ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32 , 34ರ 
ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ 
ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 


೩೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ / 383/ 2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು , ವಿ . ವಿ . ಪುರಂ ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ: 
01 /2009, ದಿನಾಂಕ:07.01. 2009 ರಂದು ವಶಪಡಿಸಿಕೊಂಡ ಕೆಎ - 05/ ಇಸಿ - 8777 ನೋಂದಣಿ ಸಂಖ್ಯೆ ಬಜಾಜ್ ಸ್ಕೂಟರ್ 
ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ .ಆರ್. 875 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ /5/(ಹೊಲೀಸ್)/2008 - 09 , ದಿನಾಂಕ :9ನೇ ಜುಲೈ , 2009 
ಉಪಸ್ಥಿತರು: ಡಾ | ವೈ . ಮಂಜುನಾಥ್ , 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಹೆಚ್. ಡಿ.ಕೋಟೆ 

ಆರೋಪಿ ಪರಾರಿಯಾಗಿರುತ್ತಾನೆ. 
ಪೊಲೀಸ್ ಠಾಣೆ , ಹೆಚ್. ಡಿ .ಕೋಟೆ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 03.05 .2008 ರಂದು ಬೆಳಿಗ್ಗೆ 05: 00 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ , ಇವರು ಹೆಚ್. ಡಿ.ಕೋಟೆ ತಾಲ್ಲೂಕು, ಗಂಗಡಹೊಸಹಳ್ಳಿ ಗ್ರಾಮದ ಬಳಿ ಕೆಎ 
01/ಎನ್ -1661 ನೋಂದಣಿ ಸಂಖ್ಯೆಯ ಮಾರುತಿ ಕಾರ್ ವಾಹನವನ್ನು ಅಮಾನತ್ತುಪಡಿಸಿಕೊಂಡು, ಹೆಚ್. ಡಿ.ಕೋಟೆ 
ಪೊಲೀಸ್ ಠಾಣೆಯಲ್ಲಿ ಹಾಜರುಪಡಿಸಿ, ಪಂಚರ ಸಮಕ್ಷಮ ವಾಹನವನ್ನು ಪರಿಶೀಲಿಸಲಾಗಿ, ಒಟ್ಟು 14 ರ.ಪಿ. ಗಳಲ್ಲಿ. 11. 960 
ಲೀ . ವಿವಿಧ ಮಾದರಿಯ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ, ಮತ್ತು ಮದ್ಯವನ್ನು ಜಫ್ತು 
ಮಾಡಿ, ಸದರಿ ವಾಹನ ಮತ್ತು ಮದ್ಯವನ್ನು ಹೆಚ್. ಡಿ.ಕೋಟೆ ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ, 
ಮುಂದಿನ ಕ್ರಮ ಜರುಗಿಸಲು ಕೋರಿರುವ ಮೇರೆಗೆ ಮೊಕದ್ದಮೆ ಸಂಖ್ಯೆ: 169 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 
1965ರ ಕಲಂ 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ , ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:21.10. 2008 ರಂದು 
ಕೋರಿರುತ್ತಾರೆ. ಅಂತೆಯೇ ಅದೇ ದಿನದಂದು ಹೆಚ್. ಡಿ.ಕೋಟೆ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಬೆಂಗಳೂರು ಕೇಂದ್ರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 21.10.2008 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 34ರ ಅಡಿಯಲ್ಲಿ ಪತ್ತೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೬೩ 
ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು , ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (14) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /5 ( ಪೊಲೀಸ್) / 2008 - 09, ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಹೆಚ್. ಡಿ . 

ಕೋಟೆ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 169 /2008, 
ದಿನಾಂಕ:03.05 .2008 ರಂದು ವಶಪಡಿಸಿಕೊಂಡ ಕೆಎ - 01 / ಎನ್ - 1661 ನೋಂದಣಿ ಸಂಖ್ಯೆ ಮಾರುತಿ ಕಾರ್ ವಾಹನವನ್ನು 
( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು . 

- ಡಾ|| ವೈ . ಮಂಜುನಾಥ್ 
ಪಿ. ಆರ್. 869 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ / 255 /2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ನಜರ್‌ಬಾದ್ ಪೊಲೀಸ್ 

ಆರೋಪಿಗಳು ಪರಾರಿಯಾಗಿರುತ್ತಾರೆ. 
ಠಾಣೆ, ಮೈಸೂರು ನಗರ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ : 21 / 22 . 07.2008 ರಂದು ರಾತ್ರಿ 08 - 30 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ನಜರ್‌ಬಾದ್ 
ಪೊಲೀಸ್ ಠಾಣೆ, ಮೈಸೂರು ನಗರ ಇವರು ಮೈಸೂರು ನಗರದ ಯರಗನಹಳ್ಳಿ ಬಡಾವಣೆಯ ಪಾಪಣ್ಣ ಲೇಔಟ್‌ನ ಹಾಲಿನ 
ಶಿವಪ್ಪ ಎಂಬವರ ಮನೆಯ ಮುಂಭಾಗಕ್ಕೆ ಹೋದಾಗ, ಆ ಸಂದರ್ಭದಲ್ಲಿ ಕರೆಂಟ್ ಇರಲಿಲ್ಲ. ಸದರಿ ಮನೆಯಲ್ಲಿದ್ದ ವ್ಯಕ್ತಿಗಳು 
ಆರಕ್ಷಕ ಇಲಾಖಾ ಅಧಿಕಾರಿಗಳನ್ನು ನೋಡಿ, ಪರಾರಿಯಾಗಿದ್ದು , ಮನೆಯನ್ನು ಪರಿಶೀಲಿಸಲಾಗಿ, 105.480 ಲೀ . ನಕಲಿ ಮದ್ಯ, 
30 ಲೀ . ಬ್ಲೆಂಡ್ ಮದ್ಯ, 80 ಲೀ . ಮದ್ಯಸಾರ ಹಾಗೂ ನಕಲಿ ಮದ್ಯ ತಯಾರಿಸಲು ಬಳಸುವ ಪರಿಕರಗಳನ್ನು ಹೊಂದಿದ್ದು, 
ಇಂತಹ ನಕಲಿ ಮದ್ಯವನ್ನು ತಯಾರಿಸಿ, ಮಾರಾಟ / ಸಾಗಾಣಿಕೆಯ ಉಪಯೋಗಕ್ಕಾಗಿ 1) ಕೆಎ - 09/ ಇ - 5185 ನೋಂದಣಿ 
ಸಂಖ್ಯೆಯ ಬಜಾಜ್ ಸ್ಕೂಟರ್‌, 2) ಕೆಎ - 09 / ಇಡಿ - 9894 ನೋಂದಣಿ ಸಂಖ್ಯೆಯ ಬಜಾಜ್ ಸಿಟಿ - 110, 3) ಕೆಎ - 10/ ಇಟಿ 
9633 ನೋಂದಣಿ ಸಂಖ್ಯೆಯ ಬಜಾಜ್ ಸಿಟಿ - 100, 4) ಕೆಎ - 04/ ಇಎ - 5132 ನೋಂದಣಿ ಸಂಖ್ಯೆಯ ಟಿವಿಎಸ್ ಸ್ಕೂಟಿ, 5) 
ಸಿಟಿಓ -6241 ನೋಂದಣಿ ಸಂಖ್ಯೆಯ ಮಾರುತಿ - 800 ಕಾರ್ ವಾಹನಗಳು ಮತ್ತು ಅಬಕಾರಿ ವಸ್ತುಗಳನ್ನು ಜಪ್ತುಪಡಿಸಿ, 
ಮೊಕದ್ದಮೆ ಸಂಖ್ಯೆ: 224 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ 


೩೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಪ್ರಕರಣ ದಾಖಲಿಸಿ , ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 23.10 .2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:30 .10.2008 
ರಂದು ಮೈಸೂರು ವಲಯ ನಂ .1ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಾಹನಗಳ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 30.10. 2008 ರಂದು ಪತ್ರ ಬರೆಯಲಾಗಿರುತ್ತದೆ. ಮೈಸೂರು ವಲಯ ನಂ .1ರ ಅಬಕಾರಿ ಉಪ 
ನಿರೀಕ್ಷಕರು, ಕೆಎ - 04 /ಇಎ - 5132 ವಾಹನದ ಬಿ ವಹಿಯನ್ನು ಪಡೆದು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಅದರಂತೆ ಕುಮಾರಿ 
ರೇಖಾ ಬಿನ್ ಮಹೇಂದ್ರ ಇವರಿಗೆ ಕಲಂ 43( ಬಿ) ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆ 
ಮೂಲಕ ಕಳುಹಿಸಲಾಗಿದ್ದು, ವಿಳಾಸದಲ್ಲಿ ಇಲ್ಲವೆಂಬ ಷರಾದೊಂದಿಗೆ ಅಂಚೆ ಇಲಾಖೆಯವರು ಈ ಪ್ರಾಧಿಕಾರಕ್ಕೆ 
ಹಿಂದಿರುಗಿಸಿರುತ್ತಾರೆ. ಇನ್ನುಳಿದ ವಾಹನಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. 
ಪ್ರಥಮ ಮಾಹಿತಿ ಮತ್ತು ಸ್ಥಳ ಮಹಜರ್‌ನ್ನು ಪರಿಶೀಲಿಸಲಾಗಿ, ಆರೋಪಿಗಳು ಪರಾರಿಯಾಗಿರುವುದಾಗಿ, ಮೊಕದ್ದಮೆ 
ದಾಖಲಾಗಿರುತ್ತದೆ. ಅಂದರೆ ಆರೋಪಿತರು ಇಲ್ಲದ ಪ್ರಕರಣಗಳಲ್ಲಿ ಪ್ರಕರಣ ದಾಖಲಾದ 30 ದಿನಗಳ ತರುವಾಯ ವಾಹನದ 
ಮಾಲೀಕತ್ವ ನಿರೂಪಿಸಲು ಯಾರೊಬ್ಬರು ಹಾಜರಾಗದ ಪಕ್ಷದಲ್ಲಿ ಅಂತಹ ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾಯಿದೆ 
1965ರ ಕಲಂ 43( ಸಿ) ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುತ್ತದೆ. 

- ಸದರಿ ವಾಹನಗಳಿಗೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ತನ್ನದೆಂದಾಗಲೀ 
ಹಾಗೂ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32 , 34ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ 
ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (11) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನಗಳು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನಗಳ 
ಮಾಲೀಕರುಗಳಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು 
ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. 
ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ 
| ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 255 /2008 - 09, ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಜರ್‌ಬಾದ್ ಪೊಲೀಸ್ ಠಾಣೆ, ಮೈಸೂರು ಸಿಟಿ ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ: 
224 /2008 , ದಿನಾಂಕ:21 /22.07.2008 ರಂದು ವಶಪಡಿಸಿಕೊಂಡ 1) ಕೆಎ - 09 /ಇ - 5185 ನೋಂದಣಿ ಸಂಖ್ಯೆಯ ಬಜಾಜ್ 
ಸ್ಕೂಟರ್‌, 2 ) ಕೆಎ - 09 / ಇಡಿ - 9894 ನೋಂದಣಿ ಸಂಖ್ಯೆಯ ಬಜಾಜ್ ಸಿಟಿ- 100, 3) ಕೆಎ - 10 / ಇಟಿ- 9633 ನೋಂದಣಿ 
ಸಂಖ್ಯೆಯ ಬಜಾಜ್ ಸಿಟಿ- 100 , 4) ಕೆಎ - 04 / ಇಎ -5132 ನೋಂದಣಿ ಸಂಖ್ಯೆಯ ಟಿವಿಎಸ್ ಸ್ಕೂಟಿ, 5) ಸಿಟಿಓ - 6241 
ನೋಂದಣಿ ಸಂಖ್ಯೆಯ ಮಾರುತಿ - 800 ಕಾರ್ ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ 
ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ . ಆರ್‌. 870 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೬೫ 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು ಇವರ 

ನ್ಯಾಯಾಲಯ 
- ಸಂಖ್ಯೆ : ಡಿಟಿಸಿಆರ್ / 381 /2008 - 09, ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು , ಪಿರಿಯಾಪಟ್ಟಣ 

ಮಹದೇವ ಬಿನ್ ರಂಗಸ್ವಾಮಿ 
ಪೊಲೀಸ್ ಠಾಣೆ, ಪಿರಿಯಾಪಟ್ಟಣ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:16 .12.2008 ರಂದು ಸಂಜೆ 06 - 30 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ 
ಪೊಲೀಸ್ ಠಾಣೆ ಇವರು, ಪಿರಿಯಾಪಟ್ಟಣ ತಾಲ್ಲೂಕು, ಪಿರಿಯಾಪಟ್ಟಣ ಟೌನ್, ಬೆಟ್ಟದಪುರ ಸರ್ಕಲ್‌ನಲ್ಲಿ ಕೆಎ - 45 /ಇ 
7696 ನೋಂದಣಿ ಸಂಖ್ಯೆಯ ಬಜಾಜ್ ಪಲ್ಸರ್ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ . ಮದ್ಯವನ್ನು ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ , ಮೊಕದ್ದಮೆ ಸಂಖ್ಯೆ: 240/2008 ರಲ್ಲಿ ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 11, 14 , 32, 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ 
ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ , ಈ ಪ್ರಕರಣದಲ್ಲಿ ಜಪ್ಪಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು 
ದಿನಾಂಕ: 23.12 . 2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:07. 01. 2009 ರಂದು ಪಿರಿಯಾಪಟ್ಟಣ ವಲಯ 
ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ಜಿಲ್ಲೆ , ಹುಣಸೂರು ತಾಲ್ಲೂಕು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:12 .02.2009 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ. ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ 
ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ . ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ 
ಕಲಂ 32, 34ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ 
ಇರತಕ್ಕಂತ ಜವಾಬ್ದಾರಿ | ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ / 381/2008 - 09, ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) (2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 240 /2008, 
ದಿನಾಂಕ: 16.12. 2008 ರಂದು ವಶಪಡಿಸಿಕೊಂಡ ಕೆಎ - 45 / ಇ - 7696 ನೋಂದಣಿ ಸಂಖ್ಯೆಯ ಬಜಾಜ್ ಪಲ್ಸರ್ ವಾಹನವನ್ನು 
( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


೩೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ. ಮಂಜುನಾಥ್ 
ಪಿ . ಆರ್‌. 871 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ ಹಾಗೂ 

ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್ ದ.ಕ. ಜಿಲ್ಲೆ, 

- ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ನಂ : ಎಸ್‌ಡಿಕೆ / 229 / ಡಿಟಿಸಿಆರ್ /2003 - 2004, ದಿನಾಂಕ:20ನೇ ಮಾರ್ಚ್, 2009 
ಉಪಸ್ಥಿತರು: ನೂರ್ ಮಹಮ್ಮದ್ ಹುಸೇನ್ 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಜ್, ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು. 
ಪಿರ್ಯಾದುದಾರರು: 

ಆರೋಪಿಗಳು: 
ಪೊಲೀಸ್ ಉಪ ನಿರೀಕ್ಷಕರು, ಮಂಗಳೂರು ಉತ್ತರ 1. ಸತೀಶ್ ಬಿನ್ ಐತಪ್ಪ ಮೂಲ್ಯ, 
ಪೊಲೀಸ್ ಠಾಣೆ, ಮಂಗಳೂರು. 

ಶಾಂತಿನಗರ ಮನೆ, ಕಾವೂರು, ಮಂಗಳೂರು. 
2 . ದಯಾನಂದ, ಬಿನ್ ಸೇಸಪ್ಪ ಬಂಗೇರ, 
ಕಂಬ್ಲಪದವು, ಪಾವೂರು ಪೋಸ್ಟ್,ಕೋಣಾಜೆ, 
ಮಂಗಳೂರು. 

ವಾಹನದ ಮಾಲೀಕರು 
ಶೀ ರಾಜಕುಮಾರ್ ಬಿನ್ ವೀರಪ್ಪ , 
ಹೋಟೆಲ್ ನಾರಾಯಣ, ದೇವಾಡಿಗ ಕಾಂಪೌಂಡ್, 
ದೇರೆಬೈಲ್, ಕೊಂಚಾಡಿ, ಅಶೋಕನಗರ , ಮಂಗಳಾದೇವಿ, 

ಮಂಗಳೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:31. 03 . 2004 ರಂದು ದೊರೆತ ಖಚಿತ ವರ್ತಮಾನದ ಮೇರೆಗೆ ಮಂಗಳೂರು ಉತ್ತರ ಪೊಲೀಸ್ ಠಾಣೆಯ 
ಪೊಲೀಸ್ ಉಪ ನಿರೀಕ್ಷಕರು ಸಿಬ್ಬಂದಿಯೊಂದಿಗೆ ರಾತ್ರಿ ಸುಮಾರು 10 . 00 ಗಂಟೆ ವೇಳೆಗೆ ಮಂಗಳೂರು ನಗರದ 
ಕೆ.ಎಸ್.ರಾವ್ ರಸ್ತೆಯಲ್ಲಿ ಪ್ರಭಾತ್ ಟಾಕೀಸ್‌ನ ಎದುರುಗಡೆ ಕಾಯುತ್ತಿರುವಾಗ, ಸುಜಾತ ಹೊಟೇಲ್ ಕಡೆಯಿಂದ 
ಕೆ.ಎಸ್. ರಾವ್, ಹಂಪನಕಟ್ಟೆ ರಸ್ತೆ ಕಡೆಗೆ ಮಾರುತಿ 800 ಕಾರು ಸಂಖ್ಯೆ: ಕೆಎ -19 -ಎನ್ - 5966 ಚಾಲಕನು ಕಾರನ್ನು 
ಚಲಾಯಿಸಿಕೊಂಡು ವೇಗವಾಗಿ ಹೋಗುತ್ತಿದ್ದು, ಸಮವಸ್ತ್ರದಲ್ಲಿದ್ದ ಸಿಬ್ಬಂದಿಯವರನ್ನು ಕಂಡು ಸೂಚನೆ ನೀಡಿದರೂ ಸದರಿ 
ಕಾರಿನ ಚಾಲಕ ಕಾರನ್ನು ನಿಲ್ಲಿಸದೆ ಮುಂದಕ್ಕೆ ಚಲಾಯಿಸಿಕೊಂಡು ಹೋದಾಗ, ಪೊಲೀಸರು ಬೆನ್ನಟ್ಟಿ ಪೂಂಜಾ 
ಇಂಟರ್‌ನ್ಯಾಶನಲ್ ಹೊಟೇಲ್ ಎದುರುಗಡೆ ಅಡ್ಡವಾಗಿ ಕಾರನ್ನು ನಿಲ್ಲಿಸಿರುತ್ತಾನೆ. ಸಂಶಯ ಆಧಾರದ ಮೇಲೆ ಸದರಿ ಕಾರನ್ನು 
ಪರಿಶೀಲಿಸಿದಾಗ ಸದರಿ ಕಾರಿನಲ್ಲಿ ಮದ್ಯ ತುಂಬಿದ ರಟ್ಟಿನ ಪೆಟ್ಟಿಗೆಗಳು ಈ ಕೆಳಗಿನಂತೆ ಪತ್ತೆಯಾಗಿರುತ್ತದೆ. 

ಮದ್ಯದ ವಿವರ: 
1) ಒರಿಜಿನಲ್ ಚಾಯ್ ವಿಸ್ಕಿ 10 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 180 ಎಂ .ಎಲ್. ನ 480 ಸೀಸೆಗಳು - 86 -400 ಲೀಟರ್ 


% 


_ 2) ಓಲ್ಡ್ ಮಾಂಕ್ ರಮ್ 6 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 180 ಎಂ .ಎಲ್.ನ 288 ಸೀಸೆಗಳು: 51- 840 ಲೀಟರ್ 


3) ಒರಿಜಿನಲ್ ಚಾಯ್ ವಿಸ್ಕಿ 4 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 750 ಎಂ .ಎಲ್. ನ 48 ಸೀಸೆಗಳು:36 - 000 ಲೀಟರ್ 


ಸದರಿ ಪ್ರತಿಯೊಂದು ರಟ್ಟಿನ ಪೆಟ್ಟಿಗೆಗಳಿಂದ ತಲಾ ಒಂದೊಂದರಂತೆ ಬಾಟ್ಲಿಯನ್ನು ಪ್ರತ್ಯೇಕವಾಗಿ ರಾಸಾಯನಿಕ 
ಪರೀಕ್ಷೆಗಾಗಿ ತೆಗೆಯಲಾಗಿದ್ದು , ಹಾಗೂ ಸೀಸೆಗಳ ಬಾಯನ್ನು ಬಿಳಿ ಬಟ್ಟೆಯಿಂದ ಕಟ್ಟಿ ಎಸ್. ಹೆಚ್.ಒ . ಅರಗು ಸೀಲ್ 
ಮಾಡಿರುತ್ತಾರೆ. ಹಾಗೆಯೇ ಪಂಚರನ್ನು ಬರಮಾಡಿಕೊಂಡು ಪಂಚಾಯತ್‌ದಾರರ ಸಹಿ ಇರುವ ಚೀಟಿಯನ್ನು ಅಂಟಿಸಿರುತ್ತಾರೆ. 
ವಾಹನವನ್ನು ಚಲಾಯಿಸುತ್ತಿದ್ದ ಆರೋಪಿಯ ಹೆಸರು ಮತ್ತು ವಿಳಾಸವನ್ನು ವಿಚಾರಿಸಿದಾಗ ತಾನು ಸತೀಶ್, ಬಿನ್ : ಐತಪ್ಪ 
ಮೂಲ್ಯ, ಶಾಂತಿನಗರ ಮನೆ, ಕಾವೂರು, ಮಂಗಳೂರು ಹಾಗೂ ಇನ್ನೊಬ್ಬ ವ್ಯಕ್ತಿ ದಯಾನಂದ, ಬಿನ್ ಸೇಸಪ್ಪ ಬಂಗೇರ, 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೬೭ 
ಕಂಬ್ಲಪದವು, ಪಾವೂರು ಪೋಸ್ಟ್, ಕೋಣಾಜೆ, ಮಂಗಳೂರು ಎಂದು ತಿಳಿಸಿರುತ್ತಾರೆ. ಸದರಿ ಮದ್ಯವನ್ನು ಸಾಗಾಣಿಕೆ 
ಮಾಡಲು ಪರವಾನಿಗೆ ಇದೆಯೇ ಎಂದು ವಿಚಾರಿಸಿದಾಗ , ತನ್ನ ಬಳಿ ಯಾವುದೇ ರಹದಾರಿ ಪತ್ರವಿಲ್ಲ ಎಂದು ತಿಳಿಸಿರುವ 
ಮೇರೆಗೆ, ಇದು ಅಕ್ರಮ ಮದ್ಯ ಸಾಗಾಟ ಮಾಡಿರುವುದು ಖಚಿತವಾಗಿರುವುದರಿಂದ, ನಂತರ ಪ್ರಕರಣದ ಆರೋಪಿಯಾದ ಶ್ರೀ 
ಸತೀಶ್ ಇವರ ಹೇಳಿಕೆಯ ಮೇರೆಗೆ ಫಿರ್ಯಾದುದಾರರು ಹಾಗೂ ಸಿಬ್ಬಂದಿಯವರ ದಿನಾಂಕ:01. 04.2004ರಂದು ಬೆಳಿಗ್ಗೆ 
1 - 00 ಗಂಟೆಗೆ ತಮ್ಮ ಇಲಾಖಾ ಜೀಪಿನಲ್ಲಿ ಕುಳ್ಳಿರಿಸಿ ಪಂಚರೊಂದಿಗೆ ಆರೋಪಿಯಾದ ಸತೀಶ್ ಇವರನ್ನು ಕೂಡಿಕೊಂಡು 
ಉರ್ವಸ್ಟೋರ್, ಕೂಳೂರು, ಪಣಂಬೂರು, ಸುರತ್ಕಲ್ ಜಂಕ್ಷನ್‌ನ ಎಡಭಾಗದ ಜನತಾ ಕಾಲೋನಿಯ ಮನೆಯ ಒಳಗೆ 
ತಪಾಸಣೆ ನಡೆಸಿದಾಗ, ಎರಡನೇ ಕೋಣೆಯಲ್ಲಿ ಅಕ್ರಮವಾಗಿ ನಕಲಿ ಮದ್ಯ ತಯಾರಿಸುವ ಈ ಕೆಳಕಂಡ ಸೊತ್ತುಗಳು 
ಪತ್ತೆಯಾದವು. 

1) 35 ಲೀಟರ್ ಗಾತ್ರದ ಪ್ಲಾಸ್ಟಿಕ್ ಕ್ಯಾನ್‌ನಲ್ಲಿ 25 ಲೀ . ನಕಲಿ ಮದ್ಯ. 
2) 35 ಲೀಟರ್ ಗಾತ್ರದ 2 ಪ್ಲಾಸ್ಟಿಕ್ ಕ್ಯಾನ್‌ನಲ್ಲಿ ಒಟ್ಟು 70 ಲೀಟರ್ ನಕಲಿ ಮದ್ಯ. 
3) 35 ಲೀಟರ್ ಗಾತ್ರದ ಪ್ಲಾಸ್ಟಿಕ್ ಕ್ಯಾನ್‌ನಲ್ಲಿ ಒಟ್ಟು 70 ಲೀಟರ್ ಮದ್ಯಸಾರ. 
4) ಮದ್ಯದ ಬಾಟಲ್‌ಗಳಿಗೆ ಹಾಕುವ ಕಾರ್ಕ್‌ಗಳು -1000 | 
5) ಬಾಟಲ್‌ಗಳಿಗೆ ಮುಚ್ಚಳ ಹಾಕುವ ಕಾರ್ಕಿಂಗ್ ಮೆಶಿನ್ -1 
6) 35 ಲೀಟರ್ ಗಾತ್ರದ ಖಾಲಿ 30 ಪ್ಲಾಸ್ಟಿಕ್ ಕ್ಯಾನ್‌ಗಳು. 

ಸದರಿ ಮೇಲಿನ ಸೊತ್ತುಗಳಲ್ಲಿ ರಾಸಾಯನಿಕ ಪರೀಕ್ಷೆಗಾಗಿ ಸ್ಯಾಂಪಲ್‌ಗಳನ್ನು ತೆಗೆದು , ಬಾಟಲ್‌ಗಳ ಬಾಯನ್ನು ಬಿಳಿ 
ಬಟ್ಟೆಯಿಂದ ಕಟ್ಟಿ ಎಸ್. ಹೆಚ್. ಒ . ಅರಗು ಸೀಲ್ ಮಾಡಿ, ಪಂಚರ ಸಹಿ ಇರುವ ಚೀಟಿಯನ್ನು ಅಂಟಿಸಿರುತ್ತಾರೆ. ಇದು 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 33 , 38( ಎ ) ಮತ್ತು 43( ಎ) ಪ್ರಕಾರ ಅಪರಾಧ ಹಾಗೂ 
ಶಿಕ್ಷಾರ್ಹವಾಗಿರುವುದರಿಂದ, ಆರೋಪಿಗಳ ವಿರುದ್ಧ ಮೊಕದ್ದಮೆ ಸಂಖ್ಯೆ:102 /2004 ದಿನಾಂಕ:01 .04 .2004 ರ ಮೂಲಕ 
ಪ್ರಕರಣವನ್ನು ದಾಖಲಿಸಿ ಆರೋಪಿಗಳನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ ಮತ್ತು ಎಲ್ಲಾ ಸೊತ್ತುಗಳನ್ನು ಇಲಾಖಾ ವಶಕ್ಕೆ 
ವಶಪಡಿಸಿಕೊಂಡು ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, ದ.ಕ. ಜಿಲ್ಲೆ , ಮಂಗಳೂರು ಇವರ ಆದೇಶ 
ಸಂಖ್ಯೆ: ಎಸ್‌ಡಿಕೆ/229/ ಡಿಟಿಸಿಆರ್/2003 - 04 , ದಿನಾಂಕ:12.04.2004ರ ಆದೇಶದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು , 
ಮಂಗಳೂರು ಉತ್ತರ ಪೊಲೀಸ್ ಠಾಣೆ, ಮಂಗಳೂರು ಇವರು ವಶಪಡಿಸಿಕೊಂಡ ಸೊತ್ತುಗಳ ಪೂರ್ಣ 
ದಾಖಲಾತಿಗಳೊಂದಿಗೆ ಅಬಕಾರಿ ನಿರೀಕ್ಷಕರು, ಹಂಪನಕಟ್ಟ ವಲಯ ಇವರಿಗೆ ಹಸ್ತಾಂತರಿಸಲು ಅನುಮತಿ ನೀಡಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾಗಿರುವ ಮಾರುತಿ 800 ಕಾರು ಸಂಖ್ಯೆ: ಕೆಎ -19 - ಎನ್ - 5966 ರ ಆರ್‌. ಸಿ. 
ಮಾಲೀಕರೆಂದು ಶ್ರೀ ರಾಜ್‌ಕುಮಾರ್‌, ಬಿನ್ ವೀರಪ್ಪ , ಹೊಟೇಲ್ ನಾರಾಯಣ, ದೇವಾಡಿಗ ಕಾಂಪೌಂಡ್, ದೇರೆಬೈಲ್, 
ಕೊಂಚಾಡಿ , ಮಂಗಳೂರು ಇವರು ತಮ್ಮ ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ ದಿನಾಂಕ:21.05 . 2004 ರಂದು ಅರ್ಜಿ 
ಸಲ್ಲಿಸಿ, ಸದರಿ ವಾಹನವನ್ನು ತಾತ್ಕಾಲಿಕ ನೆಲೆಯಲ್ಲಿ ಅರ್ಜಿದಾರರ ವಶಕ್ಕೆ ಬಿಡುಗಡೆಗೊಳಿಸಬೇಕೆಂದು ತಮ್ಮ ಅರ್ಜಿಯಲ್ಲಿ 
ಕೋರಿರುತ್ತಾರೆ. 

- ಸದರಿ ಅರ್ಜಿಯನ್ನು ಪರಿಶೀಲಿಸಿದ ಅಂದಿನ ಪ್ರಾಧಿಕಾರವು ಪ್ರಕರಣವನ್ನು ಪರಿಶೀಲಿಸಲಾಗಿ , ವಾಹನವನ್ನು ಅಕ್ರಮ 
ಮದ್ಯ ಸಾಗಾಣಿಕೆಗೆ ಬಳಸಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ಇದಲ್ಲದೆ ಪ್ರಕರಣದ ಆರೋಪಿಯಾದ ಸತೀಶ್ ಇವರ 
ಹೇಳಿಕೆಯಂತೆ ಸುರತ್ಕಲ್ ಕಾನ ಜನತಾ ಕಾಲೋನಿಯಲ್ಲಿ ಅಕ್ರಮ ನಕಲಿ ಮದ್ಯ ತಯಾರಿಕಾ ಘಟಕವನ್ನು ಪತ್ತೆ ಹಚ್ಚಿ, 
ಮದ್ಯಸಾರ, ನಕಲಿ ಮದ್ಯ ತಯಾರಿಕಾ ಯಂತ್ರ ಮತ್ತು ಉಪಕರಣಗಳನ್ನು ಜಪ್ತುಪಡಿಸಲಾಗಿರುತ್ತದೆ. ಅದಲ್ಲದೆ ಅರ್ಜಿದಾರರಾದ 
ಶ್ರೀ ರಾಜ್‌ಕುಮಾರ್‌ ದಿನಾಂಕ:18.12. 2003 ರಂದು ತನ್ನ ವಾಹನವನ್ನು ಸತೀಶ್ ಎಂಬವರಿಗೆ ಮಾರಾಟ ಮಾಡಿ ವಾಹನವನ್ನು 
ಹಸ್ತಾಂತರಿಸಲಾಗಿರುತ್ತದೆ. ಶ್ರೀ ಚೌಧುರಿಯವರ 1938ನೇ ಮೋಟಾರು ವೆಹಿಕಲ್ ಆ್ಯಕ್ಸ್ನ ಪುಟ ಸಂಖ್ಯೆ: 90ರಲ್ಲಿ 
ವ್ಯಾಖ್ಯಾನಿಸಿರುವಂತೆ ವಾಹನವನ್ನು ಮಾರಾಟ ಮಾಡಿ ಹಸ್ತಾಂತರಿಸಿದಲ್ಲಿ, ನೋಂದಣಿ ಪುಸ್ತಕದಲ್ಲಿ ವರ್ಗಾವಣೆಯಾಗದಿದ್ದರೂ 
ವಾಹನವನ್ನು ಖರೀದಿಗೆ ಪಡೆದುಕೊಳ್ಳುವವರು ವಾಹನದ ಮಾಲೀಕರಾಗಿರುತ್ತಾರೆ ಈ ಕಾರಣದಿಂದ ಶ್ರೀ ರಾಜ್‌ಕುಮಾರ್ 
ಇವರು ದಿನಾಂಕ:18 .12. 2003 ರಿಂದ ವಾಹನ ಮಾಲೀಕರಾಗಿರುವುದಿಲ್ಲ. ಅಲ್ಲದೆ ಈ ಪ್ರಕರಣದಲ್ಲಿ ಆರೋಪಿ ಸತೀಶ್ ಇವರು 
ವಾಹನ ಮಾಲೀಕರಾಗಿದ್ದು, ವಾಹನವನ್ನು ತನ್ನ ಸುಪರ್ದಿಯಲ್ಲಿಟ್ಟುಕೊಂಡು ತನ್ನ ತಿಳುವಳಿಕೆಯಿಂದಲೇ ಅಕ್ರಮ ಮದ್ಯವನ್ನು 
ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ, ಶ್ರೀ ರಾಜ್‌ಕುಮಾರ್ ಇವರು ಮಧ್ಯಂತರ ತಾತ್ಕಾಲಿಕ 
ಬಿಡುಗಡೆಗಾಗಿ ಸಲ್ಲಿಸಿರುವ ಅರ್ಜಿಯನ್ನು ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, ದ.ಕ. 
ಜಿಲ್ಲೆ , ಮಂಗಳೂರು ಇವರ ಆದೇಶ ಸಂಖ್ಯೆ: ಎಸ್‌ಡಿಕೆ/229 /ಡಿಟಿಸಿಆರ್ /2003 - 04 ದಿನಾಂಕ:09.09.2004 ರ ಆದೇಶದಲ್ಲಿ 
ತಿರಸ್ಕರಿಸಲಾಗಿದೆ. 


೩೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಈ ಪ್ರಾಧಿಕಾರದಿಂದ ಅರ್ಜಿದಾರರಿಗೆ ಹಾಗೂ ಆರೋಪಿಗಳಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43( ಬಿ) 
ರಂತೆ ಕಾರಣ ಕೇಳಿ ನೋಟೀಸುಗಳನ್ನು ನೋಂದಣಿ ಅಂಚೆ ಮೂಲಕ ದಿನಾಂಕ:14 .10.2004 ರಂದು ನೀಡಲಾಗಿದ್ದು, ಸದರಿ 
ನೋಟೀಸುಗಳನ್ನು ಅರ್ಜಿದಾರರು ಹಾಗೂ ಆರೋಪಿಗಳು ಸ್ವೀಕರಿಸಿದ ಸ್ವೀಕೃತ ರಶೀದಿಯು ಈ ಪ್ರಾಧಿಕಾರದಲ್ಲಿ 
ಸ್ವೀಕೃತವಾಗಿರುತ್ತದೆ. 

ತನಿಖಾಧಿಕಾರಿಯಾದ ಅಬಕಾರಿ ನಿರೀಕ್ಷಕರು, ಹಂಪನಕಟ್ಟ ವಲಯ ಇವರ ತನಿಖಾ ವರದಿ ಸಂಖ್ಯೆ : 
ಹೆಚ್‌ಕೆಆರ್/ ಸಿಆರ್‌ಎಂ /19 /2003 - 04 ದಿನಾಂಕ:20.11.2004ರ ವರದಿಯಲ್ಲಿ ತಕ್ಷೀರಿನಲ್ಲಿ ವಶಪಡಿಸಿಕೊಂಡ ಸೊತ್ತುಗಳ 
ಸ್ಯಾಂಪಲ್‌ಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಒರಿಜಿನಲ್ ಚಾಯ್ ವಿಸ್ಕಿ ಇದರ ಮದ್ಯಸಾರ ಪ್ರಮಾಣ ಶೇ .36 % 
ಮತ್ತು ಓಲ್ಡ್ ಮಾಂಕ್ ರಮ್ ಇದರ ಮದ್ಯಸಾರ ಪ್ರಮಾಣ ಶೇ .32 ಹಾಗೂ ಚಿಲ್ಲರೆ ಮದ್ಯದ ಮದ್ಯಸಾರ ಪ್ರಮಾಣ ಶೇ .35 % 
ಮತ್ತು ಮದ್ಯಸಾರದ ಮದ್ಯಸಾರ ಪ್ರಮಾಣ ಶೇ .93 % ಇರುವುದಾಗಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಸದರಿ ಮದ್ಯ ಹಾಗೂ 
ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮದ್ಯವು ಮಾನವನ ಸೇವನೆಗೆ ಯೋಗ್ಯವಲ್ಲವಾಗಿರುವುದರಿಂದ 
ನಾಶಪಡಿಸಲು ಹಾಗೂ ಮದ್ಯಸಾರವನ್ನು ಸಾರಾಯಿ ಸಂಸ್ಕರಣ ಘಟಕ, ಮಂಗಳೂರು ಇವರಿಗೆ ಹಂಚಿಕೆ ಮಾಡಲು ಆದೇಶ 
ನೀಡಬೇಕೆಂದು ಶಿಫಾರಸು ಮಾಡಿರುತ್ತಾರೆ. 

ತನಿಖಾಧಿಕಾರಿಯವರ ಶಿಫಾರಸ್ಸಿನ ಮೇರೆಗೆ ಅಂದಿನ ಪ್ರಾಧಿಕಾರದ ಆದೇಶ ಸಮ ಸಂಖ್ಯೆ : ದಿನಾಂಕ:29.11 .2004ರ 
ಆದೇಶದಲ್ಲಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಖ್ಯೆ: ಕೆಎ -19 - ಎನ್ - 5966 ನ್ನು ಹೊರತುಪಡಿಸಿ, 
ಉಳಿದ ಎಲ್ಲಾ ಸೊತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, ಮುಟ್ಟುಗೋಲು ಹಾಕಿಕೊಂಡ ಸೊತ್ತುಗಳ ಪೈಕಿ 
ಮದ್ಯ ಮತ್ತು ರಮ್ ದುರ್ಬಲವಾಗಿದ್ದು , ಮಾನವನ ಸೇವನೆಗೆ ಯೋಗ್ಯವಾಗಿಲ್ಲದಿರುವುದರಿಂದ ಮದ್ಯ, ಕಾರ್ಕಿಂಗ್ ಮೆಶಿನ್ 
ಮತ್ತು ಕಾರ್ಕ್‌ಗಳನ್ನು ಅಬಕಾರಿ ನಿರೀಕ್ಷಕರು, ಹಂಪನಕಟ್ಟ ವಲಯ ಇವರ ಸಮಕ್ಷಮ ಸೂಕ್ತ ಮಹಜರು ಜರುಗಿಸಿ 
ನಾಶಪಡಿಸಲು, ಮದ್ಯಸಾರವನ್ನು ಸಾರಾಯಿ ತಯಾರಿಕೆಗೆ ಯೋಗ್ಯವಾಗಿರುವುದರಿಂದ, ಸಾರಾಯಿ ಸಂಸ್ಕರಣ ಘಟಕ , 
ಮಂಗಳೂರು ಇವರಿಗೆ ಹಂಚಿಕೆ ಮಾಡಲು, ಉಳಿದ ಸೊತ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ ವಿಲೇವಾರಿಗೊಳಿಸಲು 
ಆದೇಶಿಸಿರುತ್ತಾರೆ. 

- ಅರ್ಜಿದಾರರಾದ ಶ್ರೀ ರಾಜ್ ಕುಮಾರ್ ಇವರು ಈ ಪ್ರಾಧಿಕಾರದ ಆದೇಶ ಸಂಖ್ಯೆ: ದಿನಾಂಕ:09 . 09. 2004 ರ 
ತಿರಸ್ಕರಿಸಿದ ಆದೇಶದ ವಿರುದ್ದ ಮಾನ್ಯ ಪ್ರಿನ್ಸಿಪಲ್ ಸೆಷನ್ ಜಡ್ಜ್, ದ.ಕ. ಜಿಲ್ಲೆ , ಮಂಗಳೂರು ಇವರಲ್ಲಿ ಮೇಲ್ಮನವಿಯನ್ನು 
ಸಲ್ಲಿಸಿ, ಸದರಿ ನ್ಯಾಯಾಲಯದ ಕ್ರಿಮಿನಲ್ ಅಪೀಲ್ ಸಂಖ್ಯೆ: 360/2004 ದಿನಾಂಕ:11 .01.2005ರ ಆದೇಶದಲ್ಲಿ 
ವಶಪಡಿಸಿಕೊಂಡ ಮಾರುತಿ 800 ಕಾರು ಸಂಖ್ಯೆ: ಕೆಎ - 19 - ಎನ್ - 5966 ಕ್ಕೆ ಸಂಬಂಧಿಸಿ ಅರ್ಜಿದಾರರು ಈ ಪ್ರಾಧಿಕಾರಕ್ಕೆ 
ರೂ .40,000/- ಬ್ಯಾಂಕ್ ಗ್ಯಾರಂಟಿ ಹಾಗೂ ರೂ .1,00,000/ - ಇಂಡೆಮ್ಮಿಟಿ ಬಾಂಡ್ ಇದಕ್ಕೆ ಸಮನಾಗಿ ಒಬ್ಬ 
ಜಾಮೀನುದಾರರನ್ನು ನೀಡಬೇಕೆಂದು ಆದೇಶ ನೀಡಿರುತ್ತಾರೆ. ಸದರಿ ಆದೇಶದ ಅನುಸಾರ ಅರ್ಜಿದಾರರು ಈ ಪ್ರಾಧಿಕಾರಕ್ಕೆ 
ದಿನಾಂಕ:10.02 . 2005 ರಂದು ತಮ್ಮ ವಕೀಲರ ಮುಖಾಂತರ ಕಾರ್ಪೊರೇಶನ್ ಬ್ಯಾಂಕ್ , ಕೊಡಿಯಾಲ್ ಬೈಲ್, ಮಂಗಳೂರು 
ಇವರಿಂದ ಪಡೆದ ರೂ . 40,000 /- ಬ್ಯಾಂಕ್ ಗ್ಯಾರಂಟಿ ಹಾಗೂ ರೂ .1,00,000/- ಇಂಡೆಮ್ಮಿಟಿ ಬಾಂಡ್ ಮತ್ತು ಇದಕ್ಕೆ 
ಸಮನಾದ ಜಾಮೀನುದಾರರಾದ ಶ್ರೀ ಪುರುಷ, ಬಿನ್ ದೋಗ್ರ, ಅಂಬೂರಿ ಮನೆ, ಕೆಸರುಗದ್ದೆ ಪೋಸ್ಟ್, ಬೆಳುವಾಯಿ ಗ್ರಾಮ , 
ಮಂಗಳೂರುರವರು ತಮ್ಮ ಆರ್. ಟಿ.ಸಿ. ಯೊಂದಿಗೆ ಸಲ್ಲಿಸಿರುವುದರಿಂದ, ಈ ಪ್ರಾಧಿಕಾರದ ಮಧ್ಯಂತರ ಆದೇಶ ಸಂಖ್ಯೆ: 
ಎಸ್‌ಡಿಕೆ /229/ ಡಿಟಿಸಿಆರ್ /2003 - 04 ದಿನಾಂಕ: 11. 02 .2005ರ ಆದೇಶದಲ್ಲಿ ವಾಹನ ಮುಟ್ಟುಗೋಲು ನಡವಳಿಯನ್ನು 
ಕಾಯ್ದಿರಿಸಿ, ತಾತ್ಕಾಲಿಕ ನೆಲೆಯಲ್ಲಿ ಇದರ ಆರ್‌.ಸಿ. ಮಾಲೀಕರ ವಶಕ್ಕೆ ಬಿಡುಗಡೆಗೊಳಿಸಲು ಆದೇಶಿಸಿದೆ. 

ನಂತರ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ, ಸರ್ಕಾರದ ಅಭಿಯೋಜನೆ ಪರ ಎರಡು ಸಾಕ್ಷಿಗಳ ಹೇಳಿಕೆಗಳನ್ನು 
ಪಡೆಯಲಾಗಿದೆ. ಈ ಪ್ರಕರಣದಲ್ಲಿ ಸರ್ಕಾರದ ಪರ ಹಾಗೂ ವಾಹನ ಮಾಲೀಕರ ಪರ ಸಲ್ಲಿಸಿರುವ ಸಾಕ್ಷಾಧಾರಗಳ ಮೇಲೆ 
ಈ ಕೆಳಗಿನ ವಿವಾದಾಂಶಗಳನ್ನು ತೀರ್ಮಾನಿಸಬೇಕಾಗಿರುವುದು ಅಗತ್ಯವಾಗಿರುವುದು ಪರಿಶೀಲನಾ ಅಂಶಗಳು ಈ 
ಕೆಳಗಿನಂತಿರುತ್ತದೆ. 

1) ದಿನಾಂಕ: 31. 03.2004 ರಂದು ಮಾರುತಿ 800 ಕಾರು ಸಂಖ್ಯೆ : ಕೆಎ - 19 - ಎನ್- 5966ರಲ್ಲಿ ಅಕ್ರಮ ಮದ್ಯ 
ಸಾಗಾಟ ಮಾಡಲಾಗಿತ್ತೇ ? 

2) ಸದರಿ ವಾಹನದಲ್ಲಿ ಅಕ್ರಮ ಮದ್ಯವನ್ನು ತನ್ನ ತಿಳುವಳಿಕೆಗೆ ಬಾರದೆ ಮಾಡಲಾಗಿತ್ತೇ ? ಎಂಬುವುದನ್ನು ವಾಹನ 
ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ ? 

3) ಜಪ್ತುಪಡಿಸಲಾದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 
ಈ ಮೇಲಿನ ಪರಿಶೀಲನಾಂಶಗಳನ್ನು ಲಭ್ಯವಿರುವ ಸಾಕ್ಷಿಗಳ ಆಧಾರದ ಮೇಲೆ ಈ ಕೆಳಗಿನಂತೆ ಉತ್ತರಿಸಲಾಗಿದೆ. 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಹೌದು ಎಂದು. ಎರಡನೇ ಅಂಶವನ್ನು ಸಕರಾತ್ಮಕವಾಗಿ ಇಲ್ಲವೆಂದು ಹಾಗೂ 
ಮೂರನೇ ಅಂಶವನ್ನು ಅಂತಿಮ ಆದೇಶದಂತೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೬೯ 
ಪ್ರಾ . ಸಾ :1 

ಶ್ರೀಮತಿ ಪ್ರೇಮ ಜಿ. ಉಲ್ಟಿಕಾರ್ , ನಿವೃತ್ತ ಅಬಕಾರಿ ನಿರೀಕ್ಷಕರು, ಹಂಪನಕಟ್ಟ ವಲಯ ಇವರು ಈ ಪ್ರಕರಣದ 
ತನಿಖಾಧಿಕಾರಿಯಾಗಿದ್ದು, ಇವರು ದಿನಾಂಕ:03.03.2005 ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ತಮ್ಮ ಸಾಕ್ಷಿ 
ಹೇಳಿಕೆಯನ್ನು ನೀಡಿರುತ್ತಾರೆ. 

ತಾನು ತಕ್ಷೀರಿಗೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಹಾಗೂ ಮುದ್ದೆಮಾಲನ್ನು ದಿನಾಂಕ:17.04.2004 ರಂದು 
ಮಂಗಳೂರು ಉತ್ತರ ಪೋಲೀಸ್ ಠಾಣೆಯ ಅಧಿಕಾರಿಗಳಿಂದ ಪಡೆದುಕೊಂಡಿರುತ್ತೇನೆ. ತಾನು ದಿನಾಂಕ:28. 04. 2004 ರಂದು 
ಈ ಪ್ರಕರಣಕ್ಕೆ ಸಂಬಂಧಿಸಿದ ಒಟ್ಟು 5 ಮಾದರಿ ಸೀಸೆಗಳನ್ನು ರಾಸಾಯನಿಕ ತಜ್ಞರಿಗೆ ತನ್ನ ಅಬಕಾರಿ ರಕ್ಷಕರ ಮೂಲಕ 
ಕಳುಹಿಸಿರುತ್ತೇನೆ. ಅವರಿಂದ ದಿನಾಂಕ:17. 07 .2004 ರಂದು ತಜ್ಞರು ಪರಿಶೀಲಿಸಿದ ಬಾಟ್ಲಿ ಹಾಗೂ ವರದಿಯನ್ನು 
ಪಡೆದುಕೊಂಡಿರುತ್ತೇನೆ. ನಂತರ ಮುಂದಿನ ತನಿಖೆಗಾಗಿ ಅಬಕಾರಿ ನಿರೀಕ್ಷಕರು, ಕುಲಶೇಖರ ವಲಯ ಇವರಿಗೆ 
ಹಸ್ತಾಂತರಿಸಿರುತ್ತೇನೆ. ಅರ್ಜಿದಾರರ ಪಾಟೀ ಸವಾಲಿಗೆ ಉತ್ತರಿಸುತ್ತ, ಮೊಕದ್ದಮೆಗೆ ಸಂಬಂಧಿಸಿದಂತೆ ಒಟ್ಟು 25 ಮಾದರಿ 
ಬಾಟ್ಲಿಗಳನ್ನು ಮುಂದಿನ ತನಿಖೆಗಾಗಿ ಪಡೆದುಕೊಂಡಿರುತ್ತೇನೆ. ಸದರಿ 25 ಬಾಟ್ಲಿಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ತಂದು, 
ಒಂದೊಂದಾಗಿ ತನಗೆ ತೋರಿಸಿ ಹಸ್ತಾಂತರಿಸಿರುತ್ತಾರೆ . ಸದರಿ ಬಾಟ್ಲಿಗಳಿಗೆ ಪೊಲೀಸ್ ಇಲಾಖೆಯಿಂದಲೇ ಮೊಹರು 
ಮಾಡಲಾಗಿದ್ದು, ಸದರಿ ಮೊಹರು ಹೊಂದಿದ ಬಾಟ್ಲಿಗಳನ್ನು ತಾನು ಕೋರಿಕೆ ಪತ್ರದೊಂದಿಗೆ ರಾಸಾಯನಿಕ ವಿಶ್ಲೇಷಣೆಗೆ 
ಕಳುಹಿಸಿರುತ್ತೇನೆ. ವಾಹನದ ಮಾಲೀಕತ್ವವನ್ನು ದೃಢೀಕರಿಸಿಕೊಳ್ಳಲು ತಾನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರ ಕಛೇರಿಗೆ 
ಬಂದು ವಿವರಗಳನ್ನು ತರಿಸಿಕೊಂಡಿರುತ್ತೇನೆ. ತಾನು ದಿನಾಂಕ:18 .12 . 2003 ರಂದು ವಾಹನ ಮಾಲೀಕರು ಸದರಿ ವಾಹನವನ್ನು 
ಸತೀಶ್ ಎಂಬುವರಿಗೆ ಮಾರಾಟ ಮಾಡಿರುತ್ತಾರೆ ಎಂದರೆ ತನಗೆ ಜ್ಞಾಪನವಿರುವುದಿಲ್ಲ. ತಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ 
ಎಂದರೆ ಸರಿಯಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. 
ಪ್ರಾ . ಸಾ :2 
- ಶ್ರೀ ಜ್ಞಾನದೇವ್ ಕೆ. ಅಬಕಾರಿ ರಕ್ಷಕ, ಕೊಡಿಯಾಲ್ ಉಪವಲಯ ಇವರು ದಿನಾಂಕ:03.03.2005 ರಂದು ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ಸಾಕಿ ನುಡಿದಿರುತ್ತಾರೆ. ಇವರು ಪ್ರಕರಣದ ಕೆಮಿಕಲ್ ಕ್ಯಾರಿಯರ್ ಆಗಿದ್ದು , ತಾನು ಅಬಕಾರಿ 
ನಿರೀಕ್ಷಕರು ಕೊಟ್ಟಿರುವ ಸ್ಯಾಂಪಲ್‌ಗಳನ್ನು ರಾಸಾಯನಿಕ ತಜ್ಞರು, ಮಂಗಳೂರು ಇವರಿಗೆ ತಲುಪಿಸಿರುತ್ತೇನೆ. ಅವರು 
ದಿನಾಂಕ: 20 .07 .2004 ರಂದು ತಜ್ಞರು ಪರಿಶೀಲಿಸಿದ ಸದರಿ ಬಾಟಲ್‌ಗಳನ್ನು ಮತ್ತು ವರದಿಯನ್ನು ಅಬಕಾರಿ ನಿರೀಕ್ಷಕರಿಗೆ 
ತಲುಪಿಸಿರುತ್ತೇನೆ. ತಜ್ಞರ ವರದಿಯ ಛಾಯಾ ಪ್ರತಿಯನ್ನು ನಿಶಾನೆ ಪಿ -1 ಎಂದು ಗುರುತಿಸಲಾಯಿತು. ಅರ್ಜಿದಾರರ ಪಾಟೀ 
ಸವಾಲಿಗೆ ಉತ್ತರಿಸುತ್ತ, ತಾನು 25 ಬಾಟಲ್‌ಗಳನ್ನು ರಾಸಾಯನಿಕ ತಜ್ಞರಿಗೆ ಕೊಂಡು ಹೋಗಿರುತ್ತೇನೆ. ಸದರಿ ಬಾಟಲ್‌ಗಳು 
ಒಂದೇ ಪೆಟ್ಟಿಗೆಯಲ್ಲಿ ತನಗೆ ನೀಡಿದ್ದರು. ಸದರಿ ಬಾಟಲ್‌ಗಳನ್ನು ತಾನೇ ಎಣಿಸಿ ಪೆಟ್ಟಿಗೆಯಲ್ಲಿ ಹಾಕಿಕೊಂಡಿರುತ್ತೇನೆ. ತಾನು 
ರಾಸಾಯನಿಕ ತಜ್ಞರಿಗೆ ಬಾಟಲ್‌ಗಳನ್ನು ನೀಡಿರುವುದಿಲ್ಲ ಎಂದರೆ ಸರಿಯಲ್ಲ. ತಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ 
ಸರಿಯಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. 

ಪ್ರಕರಣದ ಫಿರ್ಯಾದುದಾರರು ಹಾಗೂ ಪಂಚರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:03.03. 2006 , 07. 04. 2006 , 
28.04 .2006, 15 . 02 .2007 , 08. 03.2007 , 26 .04. 2007, 16 .06. 2007, 16 .08. 2007, 11.10 .2007 , 12.12. 2007, 
27 . 02 .2008, 09.04. 2008, 18. 06.2008, 20.08.2008, 05. 11.2008 ರಂದು ಪೊಲೀಸ್ ಅಧೀಕ್ಷಕರವರ ಮುಖಾಂತರ 
ಹಾಜರಾತಿ ನೋಟೀಸು ನೀಡಿದರೂ , ಈ ಪ್ರಾಧಿಕಾರದ ಮುಂದೆ ಇದುವರೆಗೂ ಸಾಕ್ಷಿ ನುಡಿಯಲು ಹಾಜರಾಗಿರುವುದಿಲ್ಲ. 
ಪಿಡಬ್ಲೂ - 1: 

ಶ್ರೀ ರಾಜ್‌ಕುಮಾರ್ ಬಿನ್ ವೀರಪ್ಪ ಬಂಗೇರ, ಮಂಗಳೂರು ಇವರು ವಾಹನದ ನೋಂದಣಿ ಮಾಲೀಕರಾಗಿದ್ದು, 
ಇವರು ದಿನಾಂಕ :04.03.2009ರಂದು ಹಾಜರಾಗಿ ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ನುಡಿದಿರುತ್ತಾರೆ. ತಾನು ಮಾರುತಿ 800 
ಕಾರು ಸಂಖ್ಯೆ: ಕೆಎ - 19 - ಎನ್-5966 ರ ನೋಂದಣಿ ಮಾಲೀಕರಾಗಿದ್ದು, ಸದರಿ ಕಾರನ್ನು ಮಾರಾಟ ಮಾಡುವುದಕ್ಕೋಸ್ಕರ 
ಸತೀಶ್ ಕುಲಾಲ್ ಇವರೊಂದಿಗೆ ದಿನಾಂಕ :18 .12.2003 ರಂದು ಮಾರಾಟ ಕರಾರು ಪತ್ರ ಮಾಡಿಕೊಂಡಿರುತ್ತೇನೆ. ತನ್ನ 
ವಾಹನವನ್ನು ದಿನಾಂಕ:18.12. 2003 ರಂದು ಸತೀಶ್ ಕುಲಾಲ್ ಇವರ ಸುಪರ್ಧಿಗೆ ನೀಡಿರುತ್ತೇನೆ. ತನ್ನ ಒಪ್ಪಂದದ ಪ್ರಕಾರ 
ಸತೀಶ್ ಕುಲಾಲ್ ಇವರಿಗೆ ವಾಹನವನ್ನು ಯಾವುದೇ ಅಕ್ರಮ ಸೊತ್ತುಗಳ ಸಾಗಾಣಿಕೆ ಉಪಯೋಗಿಸಕೂಡದೆಂದು 
ತಿಳಿಸಿರುತ್ತೇನೆ. ಆದರೆ ಸತೀಶ್ ಇವರು ಒಪ್ಪಂದದ ಪ್ರಕಾರ ಬಾಕಿಯಿರುವ ರೂ .60,000 /- ವನ್ನು ಒಪ್ಪಂದದ ಅವಧಿಯೊಳಗೆ 
ಅಥವಾ ಅದರ ನಂತರ ನೀಡಿರುವುದಿಲ್ಲ. ಸತೀಶ್ ಕುಲಾಲ್ ಇವರ ಒಪ್ಪಂದದ ಕರಾರು ಪತ್ರ ಮೂಲ ಪ್ರತಿಯನ್ನು 
ಹಾಜರುಪಡಿಸಿರುತ್ತೇನೆ. ಇದನ್ನು ನಿಶಾನೆ ಡಿ -1 ಎಂದು ಗುರುತಿಸಲಾಗಿದೆ. ಅದರಲ್ಲಿ ತನ್ನ ಸಹಿಯನ್ನು ನಿಶಾನೆ ಡಿ - 1ಎ ಎಂದು 
ಮತ್ತು ಸತೀಶ್ ಇವರ ಸಹಿಯನ್ನು ನಿಶಾನೆ ಡಿ -1ಬಿ ಎಂದು ಗುರುತಿಸಲಾಯಿತು. ಸದರಿ ಮೊಕದ್ದಮೆಗೂ ತನಗೂ ಯಾವುದೇ 
ಸಂಬಂಧವಿಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. ಎ. ಡಿ. ಪಿ. ಯವರ ಪಾಟಿ ಸವಾಲಿಗೆ ಉತ್ತರಿಸುತ್ತ, ತಾವು ಮೋಟಾರು ವಾಹನ 


೩೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಕಾಯಿದೆ ಪ್ರಕಾರ ಫಾರಂ - 29 ಮತ್ತು 36ರಲ್ಲಿ ಮಾಲೀಕತ್ವದ ವರ್ಗಾವಣೆಗಾಗಿ ತುಂಬಿ ಕೊಟ್ಟಿರುವುದಿಲ್ಲ . ತಾನು 
ಸತೀಶ್ ಕುಲಾಲ್‌ಗೆ ತನ್ನ ಕಾರನ್ನು ವಹಿಸಿಕೊಟ್ಟ ನಂತರ ಸದರಿ ಕಾರು ಯಾವುದೇ ಅಪರಾಧ ಪ್ರಕರಣಗಳಲ್ಲಿ ಒಳಗೊಂಡಲ್ಲಿ 
ಅದಕ್ಕೆ ತಾನು ಜವಾಬ್ದಾರನಲ್ಲ. ತಾನು ಸತೀಶ್ ಕುಲಾಲ್ ಇವರನ್ನು ವಿಚಾರಿಸಲು ಅವರ ಮನೆಗೆ ಹೋಗಿದ್ದು, ಅವರು 
ಸಿಕ್ಕಿರುವುದಿಲ್ಲ. ತನ್ನ ವೈಯಕ್ತಿಕ ಜೀವನಕ್ಕಾಗಿ ಕಾರನ್ನು ಇರಿಸಿಕೊಂಡು ಸಂಸಾರ ನಡೆಸುತ್ತಿರುತ್ತೇನೆ. ಎಂದರೆ ಸರಿ , ತಾನು ಸುಳ್ಳು 
ಸಾಕ್ಷಿ ಹೇಳುತ್ತಿದ್ದೇನೆಂದರೆ ಸರಿಯಲ್ಲ ಎಂದು ಸಾಕ್ಷಿ ನುಡಿದಿರುತ್ತಾರೆ. 
ಈ ಪ್ರಕರಣದ ಎಲ್ಲಾ ದಾಖಲಾತಿಗಳನ್ನು ಹಾಗೂ ತನಿಖಾಧಿಕಾರಿಯವರ ಹೇಳಿಕೆ ಹಾಗೂ ವರದಿಯನ್ನು 
ಕೂಲಂಕುಷವಾಗಿ ಪರಿಶೀಲಿಸಿದಾಗ, ಫಿರ್ಯಾದುದಾರರು ಪ್ರಕರಣಕ್ಕೆ ಸಂಬಂಧಿಸಿ ವಾಹನವನ್ನು ತಪಾಸಣೆ ಮಾಡುವ 
ಮೊದಲು ಮಾನ್ಯ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ ಪಡೆಯಬೇಕಾಗಿದ್ದು ಅಥವಾ ಸರ್ಚ್ ವಾರಂಟ್ ಪಡೆಯಲು 
ಕಾಲಾವಕಾಶಯಿಲ್ಲದ ಪ್ರಯುಕ್ತ ಸರ್ಚ್ ಮೆಮೊವನ್ನು ತಯಾರಿಸಿರುವುದಿಲ್ಲ ಹಾಗೂ ಮಾನ್ಯ ಸತ್ರ ನ್ಯಾಯಾಲಯ , ದ.ಕ. ಜಿಲ್ಲೆ, 
ಮಂಗಳೂರು ಇವರ ಕ್ರಿಮಿನಲ್ 63 /2003 ದಿನಾಂಕ:19.01.2004 ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ , ಕರ್ನಾಟಕ, 
ಬೆಂಗಳೂರು ಇವರ ಕ್ರಿಮಿನಲ್ ರಿವಿಷನ್ ಪಿಟಿಷನ್ ಸಂಖ್ಯೆ : 808 /2004 ದಿನಾಂಕ: 01.08.2007ರ ಆದೇಶದಲ್ಲಿ ಅಬಕಾರಿ 
ಕಾಯಿದೆಯನ್ವಯ ವಾಹನವನ್ನು ಶೋಧನೆ ಮಾಡುವ ಮೊದಲು ಮಾನ್ಯ ನ್ಯಾಯಾಲಯದಿಂದ ಸರ್ಚ್ ವಾರಂಟ್ 
ಪಡೆಯಬೇಕು ಅಥವಾ ಸರ್ಚ್ ವಾರಂಟ್ ಪಡೆಯಲು ಕಾಲಾವಕಾಶ ಇಲ್ಲದ ಕಾರಣ ಸರ್ಚ್ ಮೆಮೊವನ್ನು ತಯಾರಿಸಿ 
ಮಹಜರಿನಲ್ಲಿ ನಮೂದಿಸಿರಬೇಕು ಎಂಬ ಕಾರಣಕ್ಕೆ ಅಂದಿನ ಪ್ರಾಧಿಕಾರವು ನೀಡಿದ ಆದೇಶವನ್ನು ತಳ್ಳಿ ಹಾಕಿ ವಾಹನವನ್ನು 
ಅರ್ಜಿದಾರರ ವಶಕ್ಕೆ ಬಿಡುಗಡೆಗೊಳಿಸಬೇಕೆಂದು ತೀರ್ಪು ನೀಡಿರುತ್ತಾರೆ. ಈ ಪ್ರಕರಣದಲ್ಲಿ ಫಿರ್ಯಾದುದಾರರು 
ದಿನಾಂಕ:31.03 . 2004 ರಂದು ರಾತ್ರಿ 10 - 00 ಗಂಟೆಗೆ ವಾಹನ ಸಂಖ್ಯೆ: ಕೆಎ - 19 - ಎನ್ - 5966 ನ್ನು ಶೋಧಿಸಿದ 
ಸಂದರ್ಭದಲ್ಲಿ ಶೋಧನಾ ವಾರಂಟ್ ಪಡೆಯದಿದ್ದು, ರೆಕಾರ್ಡ್ಸ್ ಆಫ್ ರೀಜನ್ಸ್ ಮೆಮೊವನ್ನು ಸಹಾ ನ್ಯಾಯಾಲಯಕ್ಕೆ 
ಒಪ್ಪಿಸದಿರುವ ಕಾರಣ ಮೇಲಿನ ಘನ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿರುತ್ತದೆ. ಅಭಿಯೋಜಕ 
ಸಾಕ್ಷಿ ವಿಚಾರಣೆಯ ಬಗ್ಗೆ ಫಿರ್ಯಾದುದಾರರಿಗೆ ಹಲವಾರು ಬಾರಿ ಹಾಜರಾತಿ ನೋಟೀಸುಗಳನ್ನು ನೀಡಿದರೂ ಈ 
ಪ್ರಾಧಿಕಾರದ ಮುಂದೆ ಸಾಕ್ಷಿ ನುಡಿಯಲು ವಿಫಲರಾಗಿರುತ್ತಾರೆ. ಪ್ರಕರಣ ದಾಖಲಿಸಿರುವ ಮುಖ್ಯ ಸಾಕ್ಷಿ ಮತ್ತು ಮಹಜರು 
ಸಾಕ್ಷಿದಾರರು ನ್ಯಾಯಾಲಯದ ಮುಂದೆ ಹಾಜರಾಗಿ ಅಪರಾಧವನ್ನು ಸಾಬೀತುಪಡಿಸುವ ಬಗ್ಗೆ ಅಭಿಯೋಜಕ ಸಾಕ್ಷಿ ನೀಡಲು 
ವಿಫಲರಾಗಿರುವುದರಿಂದ , ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಿಸಿದ ಅಪರಾಧಕ್ಕೆ ಸಂಬಂಧಿಸಿ ಸಾಕ್ಷಾಧಾರಗಳು 
ಇಲ್ಲದಿರುವುದರಿಂದ ಪ್ರಾಸಿಕ್ಯೂಶನ್ ಆರೋಪವನ್ನು ಸಾಬೀತುಪಡಿಸಲು ವಿಫಲರಾಗಿರುತ್ತಾರೆ. 

ರಕ್ಷಣಾ ಸಾಕ್ಷಿ ವಿಚಾರಣೆ ಅಂಶಗಳನ್ನು ಹಾಗೂ ಘನ ಉಚ್ಚ ನ್ಯಾಯಾಲಯದ ಸಿಆರ್‌ಪಿ - 808 /2004ರ 
ದಿನಾಂಕ:01. 08 .2007ರ ತೀರ್ಪು ಆದೇಶವನ್ನು ಗಣನೆಗೆ ತೆಗೆದುಕೊಂಡಾಗಿ ಮೂರನೇ ವಿವಾದಾಂಶಕ್ಕೆ ನಕರಾತ್ಮಕವಾಗಿ 
ಉತ್ತರಿಸಲಾಗಿದೆ. ಆದುದರಿಂದ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ: ಎಸ್‌ಡಿಕೆ / 229 / ಡಿಟಿಸಿಆರ್ / 2003 - 04, ದಿನಾಂಕ:20ನೇ ಮಾರ್ಚ್, 2009 
ನೂರ್ ಮಹಮ್ಮದ್ ಹುಸೇನ್, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ 
ಜಿಲ್ಲೆ , ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಾಲಂ 43( ಎ ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿದ ನಂತರ ಕಾಲಂ 43ಎ ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು , ಮಂಗಳೂರು ಉತ್ತರ ಪೊಲೀಸ್ ಠಾಣೆ ಇವರ ತಕ್ಷೀರು ಸಂಖ್ಯೆ: 
102 /2004 ದಿನಾಂಕ:01.04 .2004ರಲ್ಲಿ ಜುಪಡಿಸಿರುವ ಮಾರುತಿ 800 ಕಾರು ಸಂಖ್ಯೆ : ಕೆಎ -19 - ಎನ್ - 5966 ನ್ನು ಈ 
ಪ್ರಾಧಿಕಾರದ ಆದೇಶದ ಸಂಖ್ಯೆ: ಎಸ್‌ಡಿಕೆ /229 /ಡಿಟಿಸಿಆರ್ /2003 - 04 ದಿನಾಂಕ:11 .02.2005ರಲ್ಲಿ ವಾಹನದ ಆರ್. ಸಿ. 
ಮಾಲೀಕರಾದ ಶ್ರೀ ರಾಜ್ ಕುಮಾರ್, ಬಿನ್ ವೀರಪ್ಪ , ಹೊಟೇಲ್ ನಾರಾಯಣ, ದೇವಾಡಿಗ ಕಾಂಪೌಂಡ್, ದೇರೆಬೈಲ್, 
ಕೊಂಚಾಡಿ, ಅಶೋಕನಗರ, ಮಂಗಳೂರು ಇವರ ಸುಪರ್ದಿಗೆ ತಾತ್ಕಾಲಿಕ ನೆಲೆಯಲ್ಲಿ ಬಿಡುಗಡೆಗೊಳಿಸಿದ ಆದೇಶವನ್ನು 
ಖಾಯಂಗೊಳಿಸಿ ಆದೇಶಿಸಿದೆ ಹಾಗೂ ಸದ್ರಿ ವಾಹನ ಮಾಲೀಕರು ತಾತ್ಕಾಲಿಕ ಬಿಡುಗಡೆಗಾಗಿ ಒಪ್ಪಿಸಿರುವ ಭದ್ರತೆಯ ಬ್ಯಾಂಕ್ 
ಭದ್ರತೆ, ಬಾಂಡ್ ಪತ್ರವನ್ನು ಹಿಂದಕ್ಕೆ ನೀಡಲು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ:20. 03. 2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್ ಮಹಮ್ಮದ್ ಹುಸೇನ್ 

ಅದಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, 
ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೭೧ 
ಅನುಬಂಧ - 1 

ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ . ಸಾ .- I: ಶ್ರೀಮತಿ ಪ್ರೇಮ ಜಿ. ಉಲ್ಟಿಕಾರ್, ಅಬಕಾರಿ ನಿರೀಕ್ಷಕರು (ನಿವೃತ್ತ), ಹಂಪನಕಟ್ಟ ವಲಯ . 
ಪ್ರಾ . ಸಾ .- 2 : ಶ್ರೀ ಜ್ಞಾನದೇವ್, ಅಬಕಾರಿ ರಕ್ಷಕ, ಕೊಡಿಯಾಲ್‌ಬೈಲ್ ಉಪವಲಯ . 

ಅನುಬಂಧ - 2 

ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 
ನಿಶಾನೆ ಪಿ - 1: ಕೆಮಿಕಲ್ ವರದಿ. 

ಅನುಬಂಧ - 3 
ವಾಹನ ಮಾಲೀಕರ ಪರ ವಿಚಾರಣೆ ಮಾಡಿದ ಸಾಕಿದಾರರು: 
ಪಿಡಬ್ಲೂ -1: ಶ್ರೀ ರಾಜ್‌ಕುಮಾರ್ ( ವಾಹನ ಮಾಲೀಕರು) 

ಅನುಬಂಧ - 4 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ಸಾಕ್ಷಿದಾರರು 
ಡಿ -1: ಕರಾರು ಪತ್ರ 
ಡಿ -lಎ: ಶ್ರೀ ರಾಜ್ ಕುಮಾರ್ ರವರ ಸಹಿ . 
ಡಿ - 1ಬಿ : ಶ್ರೀ ಸತೀಶ್ ಕುಲಾಲ್‌ರವರ ಸಹಿ . 

ನೂರ್ ಮಹಮ್ಮದ್ ಹುಸೇನ್ 

ಅದಿಕೃತ ಅಧಿಕಾರಿಗಳು ಹಾಗೂ 
ಪಿ . ಆರ್.365 

ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು. 
ಸಹಾಯಕ ಕಾರ್ಯಪಾಲಕ ಅಭಿಯಂತರು, ಲೋಕೋಪಯೋಗಿ, ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ 
ನಮೂನೆ 
ಸಚಿವಾಲಯ 

ಕರ್ನಾಟಕ ಸರ್ಕಾರ 
2 . ಇಲಾಖೆ 

ಲೋಕೋಪಯೋಗಿ ಬಂದರು ಮತ್ತು 

ಒಳನಾಡು ಜಲಸಾರಿಗೆ ಇಲಾಖೆ, 
3 . ಸಬ್ಯೂನಿಟ್ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, 

ಲೋಕೋಪಯೋಗಿ ವಿದ್ಯುತ್ ಉಪ ವಿಭಾಗ ಶಿವಮೊಗ್ಗ. 
4 . ಸಾರ್ವಜನಿಕ ಪ್ರಾಧಿಕಾರ 

ಮುಖ್ಯ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಸಂಪರ್ಕ 
ಮತ್ತು ಕಟ್ಟಡ ( ದ), ಕೆ. ಆರ್. ವೃತ್ತ, ಬೆಂಗಳೂರು- 5600001 . 


1. 


ಮೇಲ್ಮನವಿ ಪ್ರಾಧಿಕಾರ 
( ಹೆಸರು/ ವಿಳಾಸ /ಫೋನ್ ಇತ್ಯಾದಿ) 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
( ಹೆಸರು / ವಿಳಾಸ/ಫೋನ್ ಇತ್ಯಾದಿ) 


ಶ್ರೀ ಹೆಚ್ . ಎ . ಕಾಂತರಾಜಪ್ಪ 
ಕಾರ್ಯಪಾಲಕ ಇಂಜಿನಿಯರ್, 
ಲೋಕೋಪಯೋಗಿವಿದ್ಯುತ್ 
ವಿಭಾಗ, ಕೆ. ಆರ್. ಸರ್ಕಲ್, 
ಬೆಂಗಳೂರು-5600001 . 


ಶ್ರೀ ಜಿ . ಹೆಚ್ . ಶಶಿಧರ್‌ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್, 
| ಲೋಕೋಪಯೋಗಿ ವಿದ್ಯುತ್ ಉಪ 
ವಿಭಾಗ, ಶಿವಮೊಗ್ಗ-577201. 


ಸಹಾಯಕ ಸಾರ್ವಜನಿಕ ಮಾಹಿತಿ 

ಅಧಿಕಾರಿ 
( ಹೆಸರು / ವಿಳಾಸ/ಫೋನ್ ಇತ್ಯಾದಿ) 
ಶ್ರೀ ಎ . ಜಿ . ಹಾಲೇಶಪ್ಪ 
ಕಿರಿಯ ಇಂಜಿನಿಯರ್, 
ಲೋಕೋಪಯೋಗಿ ವಿದ್ಯುತ್ 
ಉಪ ವಿಭಾಗ, ಶಿವಮೊಗ್ಗ-577201 . 


ಫ್ಯಾಕ್ಸ್ : - 


ಫ್ಯಾಕ್ಸ್ : - 


ಫ್ಯಾಕ್ಸ್ - 080 - 22212613, 

080 - 22112809 
ಕಛೇರಿ ಫೋನ್- 080 - 22212613, 
080 - 22112809 


ಕಛೇರಿ ಫೋನ್- 08182 - 222545 


ಕಛೇರಿ ಫೋನ್ 
08182 - 222545 


ಇ - ಮೇಲ್: - 


ಇ - ಮೇಲ್: - 


ಇ - ಮೇಲ್ : 
pwd _ ele _ div @ yahoo .com 


ಸಹಾಯಕ ಕಾರ್ಯಪಾಲಕ ಅಭಿಯಂತರು , 

- ಲೋಕೋಪಯೋಗಿ 
ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ. 


೩೫೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


ಭಾಗ - ೩ 


- 


FORMAT 
Secretariat 
Department 


N 


G 


Sub Unit 


Govt. of Karnataka 
Public Works Department 
The Assistant Executive Engineer, 
PWD Electrical Sub Division , Shimoga . 
The Chief Engineer, 
PWD Communication and Building (South), K . R . Circle , 
Bangalore- 5600001 . 


A 


Public Authority 


Applellate Authority (Name / Public Information Officer Assistant Public Information 
Address / Phone etc ...) 

(Name / Address / 

Officer (Name / Address / 
Phone etc ...) 

Phone etc ...) 
Sri. H . A . Kantharajappa, Sri. G .H . Shashidhar, 

Sri. A. G. Haleshappa 
Electrical Division , K . R. Circle , Assistant Executive Engineer, Junior Engineer , 
Bangalore - 5600001. 

PWD Electrical Sub Division PWD Electrical Sub Division 
Shimoga - 577201 . 

Shimoga - 577201 . 
Fax - 080 - 22212613 | Fax - 

Fax - 
Phone ( Office) Phone (Office ) 

Phone (Office ) 
080 - 22212613 08182 - 222545 

08182 - 222545 
080 - 22112809 
E -Mail: E - Mail: - -- - 

E - Mail: - - - -- 
| pwd _ ele _ div @ yahoo . com 

Assistant Executive Engineer , 

PWD Electrical Sub Division , Shimoga . 
ಲೋಕೋಪಯೋಗಿಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಲೋಕೋಪಯೋಗಿವಿದ್ಯುತ್ ಉಪ ವಿಭಾಗ , ಶಿವಮೊಗ್ಗ. 
ನಂ : ಸ. ಕಾ . ಅ/ ಲೋ . ವಿ. ಉ . ವಿ/ ಶಿ/ ಸಿಬ್ಬಂದಿ -1 / ಮಾ . ಹ.ಕೈ /2005/ 09 - 10, ದಿನಾಂಕ: 

ಸುತ್ತೋಲೆ| 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋ . ಇ: 64:ಸ್ತೀಮರ: 05 ದಿನಾಂಕ:23.09.2005 ಹಾಗೂ ಲೋಇ:16 
ಐಟಿಸಿ: 08:2750 ದಿನಾಂಕ: 25. 02.2008 ಮತ್ತು ಮುಖ್ಯ ಇಂಜಿನಿಯರು ( ಸಂಕದ) ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ: 

ಸ್: ಮಾಹಿತಿ ಹಕ್ಕು ಕೈಪಿಡಿ:05: ಇಎಸ್ಎಫ್:05 -06 ದಿನಾಂಕ:19.09 .2005 ಹಾಗೂ ಮುಖ್ಯ ಇಂಜಿನಿಯರ್ ಸಂಕದ 
ಬೆಂಗಳೂರು ಸಿಬಿಎಸ್ : ಮಹಾಕ:208:07 - 08 ದಿನಾಂಕ:20.03.2008 ಪರಿಷ್ಕತ ನಿರ್ದೇಶನದಂತೆ 2005ರ ಮಾಹಿತಿ ಹಕ್ಕು 
ಅಧಿನಿಯಮ - 2 ರ ಅಡಿಯಲ್ಲಿ ಲೋ . ಇ. ಮುಖ್ಯಸ್ಥರನ್ನು ಸಾರ್ವಜನಿಕ ಪ್ರಾಧಿಕಾರಿ ಎಂದು ನಾಮಾಂಕಿತ ಮಾಡಿ ಸರ್ಕಾರವು 
ನೇಮಿಸಿದೆ. 

ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ 5( 2) ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರು ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಕಛೇರಿಗಳಲ್ಲಿ ಕಾರ್ಯ ವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಇಲಾಖಾ 
ಮುಖ್ಯಸ್ಥರು ಎಲ್ಲಾ ಸಹಾಯಕ ಕಾರ್ಯಪಾಲಕ ಇಂಜಿನಿಯರುಗಳನ್ನು "ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ" ಎಂದು 
ಮತ್ತು ಸದರಿ ನಿಯಮ 5(1) ರ ಅಡಿಯಲ್ಲಿ ಕಾರ್ಯಪಾಲಕ ಇಂಜಿನಿಯರುಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ " 
ಎಂದು ನೇಮಕ ಮಾಡಿರುತ್ತಾರೆ. 

ಈ ಸಂಬಂಧ ಲೋಕೋಪಯೋಗಿ ಇಲಾಖೆ, ಶಿವಮೊಗ್ಗ ವಿದ್ಯುತ್ ಉಪ ವಿಭಾಗ ವ್ಯಾಪ್ತಿಗೆ ಸಂಬಂಧಿಸಿದಂತೆ 
ವಿದ್ಯುತ್ ಉಪ ವಿಭಾಗ ಕಛೇರಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇವರನ್ನು "ವಿಶೇಷ ಸಾರ್ವಜನಿಕ ಮಾಹಿತಿ 
ಅಧಿಕಾರ " ( ಎಸ್. ಪಿ . ಐ . ಓ) ಎಂದು ಕಛೇರಿಯ ಕಿರಿಯ ಇಂಜಿನಿಯರ್ ಇವರನು "ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ( ಎ . ಪಿ.ಐ . ಓ ) ಎಂದು ಈ ಮೂಲಕ ನಾಮಾಂಕಿತ ಮಾಡಲಾಗಿದೆ. ಈ ಬಗ್ಗೆ ಈ ಕಛೇರಿಯಿಂದ ಮಾಹಿತಿ ಹಕ್ಕು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೭೩ 
ಕೈಪಿಡಿ- 2005 ನ್ನು ಪ್ರಕಟಿಸಲಾಗಿದ್ದು, ವೆಬ್‌ಸೈಟ್‌ನಲ್ಲಿ ಪ್ರಚುರಪಡಿಸುವಂತೆ ಡಿ.ಪಿ.ಸಿ/ಎನ್. ಪ.ಸಿ. ಇವರಿಗೆ ಸೂಚಿಸಲಾಗಿದೆ. 
ಶಿವಮೊಗ್ಗ ಲೋಕೋಪಯೋಗಿ ವಿದ್ಯುತ್ ಉಪ ವಿಭಾಗ ಕಛೇರಿಯಿಂದ ಮಾಹಿತಿಯನ್ನು ಈ ಮೂಲಕ ಪುರಸ್ಕರಿಸಿ 
ಪ್ರಕಟಿಸಿದೆ. 

ಸಹಾಯಕ ಕಾರ್ಯಪಾಲಕ ಅಭಿಯಂತರು , 

ಲೋಕೋಪಯೋಗಿ 

ವಿದ್ಯುತ್ ಉಪವಿಭಾಗ , ಶಿವಮೊಗ್ಗ. 
ನಮೂನೆ 

ಮಾಹಿತಿ ಹಕ್ಕು ಅಧಿನಿಯಮ - 2005 
ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಲೋಕೋಪಯೋಗಿ ವಿದ್ಯುತ್ ಉಪ ವಿಭಾಗ, ಶಿವಮೊಗ್ಗ. 

ಮಾಹಿತಿ ಹಕ್ಕು ಅಧಿನಿಯಮ - 2005 ಸೆಕ್ಷನ್ 5 (1) ( 2) ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ 
ಅಧಿಕಾರಿಗಳು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ. 

ಈ ಕಛೇರಿಯಲ್ಲಿ ಮಾಹಿತಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು: ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್ 5(1) 
ರ ಪ್ರಕಾರ . 

ಪದನಾಮ 
ಮಾಹಿತಿ ಅಧಿಕಾರಿ ಹೆಸರು 

ಸಹಾಯಕ ಕಾರ್ಯಪಾಲಕ ಅಭಿಯಂತರು , 
ಶ್ರೀ ಜಿ. ಹೆಚ್.ಶಶಿಧರ್ 

ಲೋಕೋಪಯೋಗಿ 
ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ. 

ದೂರವಾಣಿ ಸಂಖ್ಯೆ : 08182 - 222545 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್ 5(2) ರ ಪ್ರಕಾರ 

ಪದನಾಮ 
ಸಹಾಯಕ ಮಾಹಿತಿ ಅಧಿಕಾರಿ ಹೆಸರು 

ಕಿರಿಯ ಅಭಿಯಂತರು 
ಶ್ರೀ ಎ . ಜಿ . ಹಾಲೇಶಪ್ಪ 

ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ಕಛೇರಿ, 
ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ , ಶಿವಮೊಗ್ಗ. 

ದೂರವಾಣಿ ಸಂಖ್ಯೆ : 08182 -222535 
ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು 
ಮತ್ತು ಮೇಲ್ಮನವಿಯನ್ನು ಸೆಕ್ಷನ್ 19 (1) ರ ಪ್ರಕಾರ ಕೆಳಕಂಡ ಅಧಿಕಾರಿಯವರಿಗೆ ನೀಡಬಹುದು. 

ಕಾರ್ಯಪಾಲಕ ಅಭಿಯಂತರು( ವಿ) , 
ಲೋಕೋಪಯೋಗಿ ವಿದ್ಯುತ್ ವಿಭಾಗ, 
ಕೆ. ಆರ್. ಸರ್ಕಲ್, ಬೆಂಗಳೂರು. 

ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ -2005 ಸೆಕ್ಷನ್ 5(1) ರ ಪ್ರಕಾರ ಜಿ. ಹೆಚ್. ಶಶಿಧರ್‌ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌, ಆದ ನಾನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎಸ್. ಪಿ. ಐ. ಓ.) ಯಾಗಿ ಕರ್ತವ್ಯ 
ನಿರ್ವಹಿಸಲು ದಿನಾಂಕ:02.03.2009 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 

ಸಹಿ : 
ಪದನಾಮ : ಸಹಾಯಕ ಕಾರ್ಯಪಾಲಕ ಅಭಿಯಂತರು, 

ಲೋಕೋಪಯೋಗಿ ವಿದ್ಯುತ್ ಉಪ ವಿಭಾಗ, ಶಿವಮೊಗ್ಗ. 

ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005 ಸೆಕ್ಷನ್ 5(1) ರ ಪ್ರಕಾರ ಎ. ಜಿ. ಹಾಲೇಶಪ್ಪ, ಕಿರಿಯ 
ಇಂಜಿನಿಯರ್ ಆದ ನಾನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ( ಎ. ಪಿ. ಐ.ಓ.) ಯಾಗಿ ಕರ್ತವ್ಯ ನಿರ್ವಹಿಸಲು 
ದಿನಾಂಕ:13 .11.2008 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 

ಸಹಿ : 
ಪದನಾಮ : ಕಿರಿಯ ಇಂಜಿನಿಯರ್ 
ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ಕಛೇರಿ, 
ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ. 


೩೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಸುವರ್ಣ ಕರ್ನಾಟಕ - 2005 

ಕರ್ನಾಟಕ ಸರ್ಕಾರ 
(ಲೋಕೋಪಯೋಗಿ ಇಲಾಖೆ) 
ಮಾಹಿತಿ ಹಕ್ಕು ಕೈಪಿಡಿ 2005 

ಸೆಕನ್ 4 (1) ( ಬಿ) ಅನ್ವಯ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋಕೋಪಯೋಗಿ ವಿದ್ಯುತ್ ಉಪ ವಿಭಾಗ 

ಶಿವಮೊಗ್ಗ. 
ಸುವರ್ಣ ಕರ್ನಾಟಕ - 2005 

ಕರ್ನಾಟಕ ಸರ್ಕಾರ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 

ವಿದ್ಯುತ್ ಉಪ ವಿಭಾಗ , ಶಿವಮೊಗ್ಗ 

ಮಾಹಿತಿ ಹಕ್ಕು ಕೈಪಿಡಿ - 2005 ಸೆಕ್ಷನ್ 4 (1) ( ಬಿ) ಅನ್ವಯ 
1. ಕಛೇರಿಯ ಬಗ್ಗೆ ವಿವರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳು . 
ಅ) ಕಛೇರಿಯ ಹೆಸರು : ಸಹಾಯಕ ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಲೋಕೋಪಯೋಗಿ ವಿದ್ಯುತ್ 

ಉಪ ವಿಭಾಗ, ಶಿವಮೊಗ್ಗ. 
ಆ ) ರಚನೆ: 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ - 1 
ತಾಂತ್ರಿಕ ಶಾಖೆ 

| ಆಡಳಿತ ಶಾಖೆ 
ಸಹಾಯಕ ಇಂಜಿನಿಯರ್ - 1 ಖಾಲಿ | ( ದ್ವಿತೀಯ ದರ್ಜೆ ಸಹಾಯಕರು - 1 
ಕಿರಿಯ ಇಂಜಿನಿಯರ್‌ : ಒಟ್ಟು- 6 ಕಂಪ್ಯೂಟರ್ ಆಪರೇಟರ್ -1 ಖಾಲಿ 
4 ಖಾಲಿ 

" ಡಿ " ದರ್ಜೆ ನೌಕರರು - 1 

ವೈರ್‌ಮೆನ್‌ಗ್ರೇಡ್- II : ಒಟ್ಟು - 03 - 01 - ಖಾಲಿ 
ನಿಯೋಜನೆಯ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು 
1) ಶ್ರೀ ಜಿ . ಹೆಚ್ . ಶಶಿಧರ್, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ( ಕೆ. ಪಿ . ಟಿ.ಸಿ. ಎಲ್ ನಿಂದ) (ಲೋಕೊ 
ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ) 

2) ಶ್ರೀ ಎ . ಜಿ , ಹಾಲೇಶಪ, ಕಿರಿಯ ಇಂಜಿನಿಯರ್ (ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ, ಶಿವಮೊಗ) 

3) ಶ್ರೀ ಕೆ. ಮಂಜಪ್ಪ, ಕಿರಿಯ ಇಂಜಿನಿಯರ್ (ಕೆ. ಪಿ. ಟಿ. ಸಿ.ಎಲ್ ನಿಂದ) (ಲೋಕೋಪಯೋಗಿ ವಿದ್ಯುತ್ 
ಉಪವಿಭಾಗ, ಶಿವಮೊಗ್ಗ) 
ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಶಿವಮೊಗ್ಗ ವಿದ್ಯುತ್ ಉಪ ವಿಭಾಗದ ವ್ಯಾಪ್ತಿಯಲ್ಲಿ 3 ಜಿಲ್ಲೆಗಳು ಬರಲಿದ್ದು, ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ 
ಬರುವ ಎಲ್ಲಾ ವಿದ್ಯುತ್ ಕಾಮಗಾರಿಗಳ ಪೂರ್ಣ ಕಾರ್ಯ ವ್ಯಾಪ್ತಿಯನ್ನು ಹೊಂದಿದ್ದು, ಹಾಗೂ ಸಾರ್ವಜನಿಕ ಆಸ್ತಿ - 
ಪಾಸ್ತಿಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ, ಆರ್ಥಿಕ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸಲಾಗುತ್ತಿದೆ. 
2. ಅಧಿಕಾರಿಗಳು ಮತ್ತು ಸಿಬ್ಬಂದಿ : ಅಧಿಕಾರ ಹಾಗೂ ಕರ್ತವ್ಯಗಳು: 

1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್:- 1 ಲೋಕೋಪಯೋಗಿ ಇಲಾಖೆ ವಿದ್ಯುತ್ ಉಪ ವಿಭಾಗ, ಶಿವಮೊಗ್ಗ 
ಕಛೇರಿಯ ಅಧಿಕೃತ ಮುಖ್ಯಸ್ಥರಾಗಿದ್ದು, ಇಲಾಖಾ ಮುಖ್ಯಸ್ಥರ ಮೇಲಾಧಿಕಾರಿಗಳ ನಿರ್ದೇಶನಗಳನ್ನು ನಿಯಮದ ಚೌಕಟ್ಟಿನಲ್ಲಿ 
ಜಾರಿಗೊಳಿಸುವ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ. ಹಾಗೂ ನಿಯಂತ್ರಣದ ಅಧಿಕಾರವನ್ನು 
ಹೊಂದಿರುತ್ತಾರೆ. 

2) ಸಹಾಯಕ ಇಂಜಿನಿಯರ್:- ಮಂಜೂರಾದ ಹುದ್ದೆ -1 ಖಾಲಿ 

3) ಕಿರಿಯ ಇಂಜಿನಿಯರ್:- ಮಂಜೂರಾದ ಹುದ್ದೆ - 6, 4 ಖಾಲಿ: ಉಪ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ 
ಬಗೆಯ ಕಾಮಗಾರಿಗಳ ನಕ್ಷೆ ಮತ್ತು ಅಂದಾಜು ಪಟ್ಟಿಗಳನ್ನು ತಯಾರಿಸುವುದು ಹಾಗೂ ಕಾಮಗಾರಿಗಳ ಪೂರ್ಣ ಉಸ್ತುವಾರಿ , 
ನಿರ್ವಹಣೆ ಮಾಡುವುದು, ಹಾಗೂ ಕಾಮಗಾರಿಗಳ ಬಿಲ್ಲನ್ನು ತಯಾರಿಸುವುದು ಮತ್ತು ಸಂಬಂಧಪಟ್ಟಂತೆ ಶಾಖೆಯ ಪೂರ್ಣ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೭೫ 
ಪತ್ರ ವ್ಯವಹಾರ ಹಾಗೂ ಮಾಸಿಕ ಎಂ. ಎಂ .ಆರ್. ಮೀಟಿಂಗ್‌ಗೆ ವರದಿ ಸಲ್ಲಿಸುವುದು, ಉಪ ವಿಭಾಗ ವ್ಯಾಪ್ತಿಯಲ್ಲಿ ಎಲ್ಲಾ 
ಕಟ್ಟಡಗಳ ಅಂಕಿ ಅಂಶ ನಿರ್ವಹಣೆ ಮಾಡುವುದು, ವಾರ್ಷಿಕ ಆಡಳಿತಾತ್ಮಕ ಪ್ರಗತಿ ವರದಿ ತಯಾರಿಸಿ ಮೇಲಾಧಿಕಾರಿಗಳಿಗೆ, 
ಎಲ್‌ಎಕ್ಕೂ :ಎಲ್‌ಸಿಕ್ಕೂ ಪತ್ರ ವ್ಯವಹಾರ ನಡೆಸುವುದು. 
ಆಡಳಿತ ಶಾಖೆ 

1) ದ್ವಿತೀಯ ದರ್ಜೆ ಸಹಾಯಕ :- 1 

ನೌಕರರ ಸೇವಾಪುಸ್ತಕದ ನಿರ್ವಹಣೆ, ಕಛೇರಿಯ ಆಯವ್ಯಯ, ಸಿಬ್ಬಂದಿ ವೆಚ್ಚದ ವಿವರ, ಸಿಬ್ಬಂದಿ ವೇತನ ಬಿಲ್, 
ಸಿಬ್ಬಂದಿ ಶಾಖೆಯಲ್ಲಿದ್ದು ಪತ್ರಗಳ ಸ್ವೀಕೃತಿ ಮತ್ತು ವಿಲೇವಾರಿ ಬಗ್ಗೆ ಕೆಲಸ ನಿರ್ವಹಿಸುವುದು, ವೇತನ, ಪ್ರಯಾಣ ಭತ್ಯೆ , 
ಸಾದಿಲ್ವಾರು ಬಿಲ್ಲು ತಯಾರಿಸುವುದು, ಮಾಸಿಕ, ಅರ್ಧವಾರ್ಷಿಕ, ತ್ರೈಮಾಸಿಕ ನಿಯತಕಾಲಿಕಗಳನ್ನು ತಯಾರಿಸುವುದು 
ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ಸೂಚಿಸಿದ ಇತರೆ ಕೆಲಸಗಳು . 

2) ಕಂಪ್ಯೂಟರ್ ಆಪರೇಟರ್ ( ಬಾಹ್ಯಬಲ) :- 1 : - ಖಾಲಿ - ಕಛೇರಿಗೆ ಸಂಬಂಧ ಪಟ್ಟ ಪತ್ರಗಳ ಬೆರಳಚ್ಚು 
ಮಾಡುವುದು ಇತ್ಯಾದಿ. 

3) " ಡಿ " ಗ್ರೂಪ್ ಜವಾನ :- 1 ಕಛೇರಿಯ ಎಲ್ಲಾ ಕೊಠಡಿಗಳನ್ನು ಶುಚಿಯಾಗಿಡುವುದು, ಕಡತಗಳ ವಿಲೇವಾರಿ 
ಬಗ್ಗೆ ಅಧಿಕಾರ, ಸಿಬ್ಬಂದಿಯವರಿಗೆ ಸಹಕರಿಸುವುದು, ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು ಹೊರಗೆ 
ಸಂಬಂಧಿಸಿದವರಿಗೆ ತಲುಪಿಸುವುದು . 

4) ವೈರ್‌ಮೆನ್‌ಗ್ರೇಡ್ - III: ಮಂಜೂರಾದ ಹುದ್ದೆ - 03 - 01 - ಖಾಲಿ - ಶಾಖಾಧಿಕಾರಿಗಳು , ಕಾರ್ಯಪಾಲಕ 
ಅಭಿಯಂತರವರು ಸೂಚಿಸಿದ ವಿದ್ಯುತ್‌ ಕಾರ್ಯಗಳನ್ನು ನಿರ್ವಹಿಸುವುದು . 
3. ಮೇಲ್ವಿಚಾರಣೆ ಮತ್ತು ಜವಬ್ದಾರಿಗಳನ್ನು ಒಳಗೊಂಡಂತೆ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು: 

1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್:- ಸರ್ಕಾರದಿಂದ ಲಭ್ಯವಾದ ಅಧಿಕಾರ ಪ್ರತ್ಯಾ ಯೋಜನೆಯ 
ಅನುಸಾರ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವುದು, ವಿದ್ಯುತ್ ಉಪ ವಿಭಾಗ ವ್ಯಾಪ್ತಿಯ 
ಕಾಮಗಾರಿಗಳ ಕಾರ್ಯನೀತಿಯ ಬಗ್ಗೆ ಪ್ರಸ್ತಾವನೆಗಳನ್ನು ಇಲಾಖಾ ಮುಖ್ಯಸ್ಥರಿಗೆ, ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು ಹಾಗೂ 
ವಿದ್ಯುತ್ ಕಾಮಗಾರಿಗಳ (3 ಜಿಲ್ಲೆಯ ) ಪರಿವೀಕ್ಷಣೆ ಮಾಡುವುದು. 

2) ಸಹಾಯಕ ಇಂಜಿನಿಯರ್/ ಕಿರಿಯ ಇಂಜಿನಿಯರ್: - ಉಪ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಕಾಮಗಾರಿಗಳ 
ಅಂದಾಜು ಪಟ್ಟಿಗಳನ್ನು ನಕ್ಷೆಗಳನ್ನು ತಯಾರಿಸುವುದು ಕಾಮಗಾರಿಗಳ ಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವುದು ಹಾಗೂ 
ಕಾಮಗಾರಿಗಳ ಬಿಲ್ಲನ್ನು ತಯಾರಿಸುವುದು, ಕಡತ ಮಂಡಿಸುವುದು, ಅಧಿಕಾರ ಪ್ರತ್ಯಾ ಯೋಜನೆಯ ಬಗ್ಗೆ ಮಾಹಿತಿ 
ಒದಗಿಸುವುದು, ಕಾಮಗಾರಿಗಳ ಪತ್ರ ವ್ಯವಹಾರ ನಡೆಸುವುದು, ಉಪ ವಿಭಾಗದ ಕಾಮಗಾರಿಗಳ ಬಗ್ಗೆ ಪ್ರಗತಿ ವರದಿ 
ಸಿದ್ಧಪಡಿಸುವುದು, ಕಾಮಗಾರಿ ಬಜೆಟ್ ನಿರ್ವಹಣೆ ಹಾಗೂ ಮೀಟಿಂಗ್ ವರದಿಗಳನ್ನು ತಯಾರಿಸುವುದು . 

3) ದ್ವಿತೀಯ ದರ್ಜೆ ಸಹಾಯಕರು : - ಆಡಳಿತ ಶಾಖೆ ಪತ್ರ ವ್ಯವಹಾರಗಳು , ಪ್ರಸ್ತಾವನೆಗಳು , ಕಡತಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು . 

4) ಕಂಪ್ಯೂಟರ್ ಆಪರೇಟರ್ :- ಕಛೇರಿಗೆ ಸಂಬಂಧ ಪಟ್ಟ ಪತ್ರಗಳ ಬೆರಳಚ್ಚು ಮಾಡುವುದು. 

5) " ಡಿ" ದರ್ಜೆ ನೌಕರರು :- ಕಛೇರಿಯ ಎಲ್ಲಾ ಕೊಠಡಿಗಳನ್ನು ಶುಚಿಯಾಗಿಡುವುದು , ಕಡತ, ಟಪಾಲು 
ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು ಹೊರಗೆ ಸಂಬಂಧಿಸಿದವರಿಗೆ ತಲುಪಿಸುವುದು. 

6) ವೈರ್‌ಮೆನ್‌ಗ್ರೇಡ್ -l :- ಶಾಖಾಧಿಕಾರಿಗಳು , ಕಾರ್ಯಪಾಲಕ ಅಭಿಯಂತರವರು ಸೂಚಿಸಿದ ವಿದ್ಯುತ್ 
ಕಾರ್ಯಗಳನ್ನು ನಿರ್ವಹಿಸುವುದು. 
4. ಕಾರ್ಯನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು :- ಕೆ.ಪಿ. ಡಬ್ಲೂ , ಡಿ ಕೋಡ್ ಮತ್ತು ಕೆ. ಪಿ. ಡಬ್ಲೂ ಎ ಕೋಡ್ 
ಹಾಗೂ ಕರ್ನಾಟಕ ಟ್ರಾನ್ಸ್ಫರೆನ್ಸಿ ಇನ್ ಪಬ್ಲಿಕ್ ಪ್ರಕ್ಕೂರ್‌ಮೆಂಟ್ ಆಕ್ಸ್ -2002 ರಲ್ಲಿ ನಿಗಧಿಪಡಿಸಿರುವ ಮಾನದಂಡಗಳನ್ನು 
ಅನುಸರಿಸುವುದು, 
5. ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು: 
ನಿಬಂಧನೆಗಳು, ಸೂಚನೆಗಳು, ಕೈಪಿಡಿ ಮತ್ತು ದಾಖಲೆಗಳು. 

1) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
2) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 
3) ಖಜಾನೆ ಸಂಹಿತೆ. 
4) ಸಾದಿಲ್ವಾರು ವೆಚ್ಚದ ಕೈಪಿಡಿ 
5) ಕೆ ಪಿ ಡಬ್ಲೂ ಡಿ ಎ ಕೋಡ್ 
6) ಕೆ ಪಿ ಡಬ್ಲ್ಯೂ ಡಿ ಡಿ ಕೋಡ್ 


೩೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
7) ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು 1966 
8) ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ.) ನಿಯಮಗಳು 1956 
9) ಕಾರ್ಯಾಲಯದ ಕೈಪಿಡಿ 
10 ) ಉಗ್ರಾಣದ ಕೈಪಿಡಿ 
11 ) ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು ( ಆದೇಶ ದಿನಾಂಕ:02 .02 .2001 ) 

12 ) ಲೋಇ ಮತ್ತು ನೀರಾವರಿ ಇಲಾಖಾ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು (ಆದೇಶ 
ದಿನಾಂಕ:15.12 .1994) 

13 ) ಸೇವಾ ವಿಷಯಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ: ಆರ್ಥಿಕ ಇಲಾಖೆ: 
ಲೋಣ ಹೊರಡಿಸಿದ ಆದೇಶದ ಸುತ್ತೋಲೆ, ಸೂಚನೆಗಳು. 

14 ) ಇಲಾಖಾ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು. 
6. ಇಲಾಖೆಯು ಹೊಂದಿರುವ ದಸ್ತಾವೇಜುಗಳ ಪಟ್ಟಿ 

1) ವಿಷಯ ವಹಿ : ಸಿಬ್ಬಂದಿಯ ವಹಿ 
2) ವಿಧಾನಸಭೆ : ವಿಧಾನಪರಿಷತ್ ಪ್ರಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್ 
3) ನ್ಯಾಯಾಲಯದ : ಕೆಎಟಿ ಪ್ರಕರಣಗಳ ರಿಜಿಸ್ಟರ್ 
4) ಆಯವ್ಯಯ ಅಂದಾಜುಪಟ್ಟಿ ಅನುಮೋದನೆ ರಿಜಿಸ್ಟರ್ 
5) ನಗದು ಪುಸ್ತಕ ನಿರ್ವಹಣೆ 
6) ಟಿ ಅಂಡ್ ಪಿ ರಿಜಿಸ್ಟರ್ 

7) ಇತರೆ ರಿಜಿಸ್ಟರ್‌ಗಳು 
7. ನೀತಿ- ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾರ್ಯ ವಿಧಾನದ ವಿವರಗಳು: 

ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನಾಗಿ ವಿದ್ಯುತ್ ಉಪ ವಿಭಾಗ ಕಛೇರಿಯ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರನ್ನು ನೇಮಕ ಮಾಡಲಾಗಿದೆ. ಇವರು ಸಂಬಂಧಿಸಿದ ಸಾರ್ವಜನಿಕ ವಲಯಗಳಿಂದ 
ದೂರು ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪರಿಶೀಲಿಸಿ ಅಂತಿಮ ಆದೇಶವನ್ನು ಹೊರಡಿಸಲು ಕ್ರಮ ಕೈಗೊಳ್ಳುವರು. 

ಸರ್ಕಾರದ ಒಂದು ಭಾಗವಾಗಿ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ 2 ಮತ್ತು ಹೆಚ್ಚು 
ವ್ಯಾಪ್ತಿಗಳನ್ನೊಳಗೊಂಡ ಮಂಡಳಿ, ಪರಿಷತ್ತು , ಸಮಿತಿ ಮತ್ತು ಇತರೆ ಅಂಗಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ 
ಪ್ರವೇಶಕ್ಕೆ ಮುಕ್ತವಾಗಿದೆಯೇ ಅಥವಾ ಈ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತಿದೆಯೇ ಎಂಬ ಬಗ್ಗೆ ವಿವರಣೆ. 

- ಯಾವುದು ಇರುವುದಿಲ್ಲ 
8. ಲೋಕೋಪಯೋಗಿ ಇಲಾಖೆಯ ವಿದ್ಯುತ್ ಉಪ ವಿಭಾಗದ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ವಿವರ ಹಾಗೂ 
ದೂರವಾಣಿ ಸಂಖ್ಯೆಗಳು . 
ಶ್ರೀಯುತರ ಹೆಸರು ಮತ್ತು ಹುದ್ದೆ 

ಕಛೇರಿ ದೂರವಾಣಿ ಮೊಬೈಲ್ ಸಂಖ್ಯೆ 
ಸಂ . 

ಸಂಖ್ಯೆ 
ಅಬ್ದುಲ್ ರೆಹಮಾನ್ - ಕಿರಿಯ ಇಂಜಿನಿಯರ್ 

222545 

9663450997 
ಬಿ .ನಂಜಪ್ಪ - ದ್ವಿ . ದ . ಸಹಾಯಕರು 

222545 

9900565844 
ಶ್ರೀಮತಿ ನಂಜಮ್ಮ ( ಗಣನೆ) - ವೈರ್‌ಮೆನ್‌ಗ್ರೇಡ್ - II 

222545 
ಕರಿಹನುಮಯ್ಯ ( ಗಣ ನೆ) - ವೈರ್‌ಮೆನ್‌ಗ್ರೇಡ್ - ll 

222545 

9008991579 
5 . ನಾಗರಾಜ ಮಹಾಬಲೇಶ್ವರ ಪಾಟೀಲ್- " ಡಿ " ಗ್ರೂಪ್ 

222545 
ನೌಕರರು 

ನಿಯೋಜನೆ ಮೇಲಿನ ಅಧಿಕಾರಿಗಳು 
ಜಿ. ಹೆಚ್. ಶಶಿಧರ್ - ಸಹಾಯಕ ಕಾರ್ಯಪಾಲಕ 

222545 

9448567374 
ಇಂಜಿನಿಯರ್ 
ಎ . ಜಿ . ಹಾಲೇಶಪ್ಪ - ಕಿರಿಯ ಇಂಜಿನಿಯರ್ 

222545 

9480545372 
| ಕೆ. ಮಂಜಪ್ಪ - ಕಿರಿಯ ಇಂಜಿನಿಯರ್ 

222545 

9900899864 


3 . | 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮ , ೨೦೦೯ 

೩೫೭೭ 
೨ . ನಿಯಮಾನುಸಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನ ವಿವರಗಳು: 
ಶ್ರೀಯುತರ ಹೆಸರು 

ಪದನಾಮ 

ವೇತನ ಶ್ರೇಣಿ ಮೂಲ ವೇತನ 


ಸಂ . 


1. | ಜಿ .ಹೆಚ್. ಶಶಿಧರ್ 


| 9470 - 20470 | 


25693 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ 


ಸಹಾಯಕ ಇಂಜಿನಿಯರ್ 


11400 - 21600 


2 . 1 - ಖಾಲಿ 
_ 3, ಎ. ಜಿ. ಹಾಲೇಶಪ್ಪ 


ಕಿರಿಯ ಇಂಜಿನಿಯರ್ 


10000 - 18150 


12300 


ಕೆ. ಮಂಜಪ್ಪ 


ಕಿರಿಯ ಇಂಜಿನಿಯರ್ 


5465 - 13265 


21366 


=||| 


6, 


| 


| 


| 


ಕ್ರಮ 


ಅಬ್ದುಲ್ ರೆಹಮಾನ್ ಕಿರಿಯ ಇಂಜಿನಿಯರ್ 

11400 - 21600 16400 
ಬಿ.ನಂಜಪ್ಪ ದ್ವಿ. ದ.ಸಹಾಯಕರು 

6250 - 12000 | 8600 
- ಖಾಲಿ 

ಕಂಪ್ಯೂಟರ್ ಆಪರೇಟರ್ 5500 - 9500 
8. ನಾಗರಾಜ ಮಹಾಬಲೇಶ್ವರ | " ಡಿ" ಗ್ರೂಪ್ ನೌಕರರು 4800 - 7275 4800 

ಪಾಟೀಲ್ 
9. ಕರಿಹನುಮಯ್ಯ ( ಗಣನೆ) ವೈರ್‌ಮೆನ್‌ಗ್ರೇಡ್ - III 

5200 - 8200 6375 
10. ಶ್ರೀಮತಿ ನಂಜಮ್ಮ ( ಗಣನೆ) | ವೈರ್‌ಮೆನ್‌ಗ್ರೇಡ್-1 | 1 4800 - 7275 5800 
10. 2009 - 10ನೇ ಸಾಲಿನ ಆಯವ್ಯಯದಲ್ಲಿ ಲೋ . ಇ. ವಿವಿಧ ಯೋಜನಾವಾರು ವಿವಿಧ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ 
ನಿಗದಿಪಡಿಸಲಾದ ಅನುದಾನದ ವಿವರಗಳು : 

ಅ) 2009 - 10 ನೇ ಸಾಲಿನಲ್ಲಿ ವಿದ್ಯುತ್ ಉಪ ವಿಭಾಗ ಶಿವಮೊಗ್ಗಕ್ಕೆ ಆಯವ್ಯಯ ಕಟ್ಟಡ ಕಾಮಗಾರಿಗಳಿಗೆ 
ಒದಗಿಸಲಾದ ಅನುದಾನದ ವಿವರ: 
ಲೆಕ್ಕ ಶೀರ್ಷಿಕೆ 

2009 - 10 ಅನುದಾನ 
ಸಂಖ್ಯೆ 

( ರೂ ಲಕ್ಷಗಳಲ್ಲಿ) 
1. | 4059 ನ್ಯಾಯಾಂಗ ಆಡಳಿತ (ಕೇಂದ್ರ ಪುರಸ್ಕೃತ ಯೋಜನೆ) 

4059 ನ್ಯಾಯಾಂಗ ಆಡಳಿತ ( ರಾಜ್ಯವಲಯ ಯೋಜನೆ) 
4059 ಲೋಕೋಪಯೋಗಿ 

4059 ಜಿಲ್ಲಾಡಳಿತ 
5. | 4202 ಸೆಕೆಂಡರಿ ಶಿಕ್ಷಣ 

| 4202 ಉನ್ನತ ಶಿಕ್ಷಣ 
4202 ತಾಂತ್ರಿಕ ಶಿಕ್ಷಣ 
4059 ಸೇಲ್ಸ್ ಟ್ಯಾಕ್ಸ್ 
4059 ಇತರೆ 

4216 ಇತರೆ 
11. 4056 ಅಗ್ನಿ ಶಾಮಕ 
12 . 

| 4216 ನ್ಯಾಯಾಲಯ ಕಟ್ಟಡ ( ರಾಜ್ಯ ಪುರಸ್ಕೃತ) | 

2059 ಯೋಜನೇತರ 
14 . 2216 ಯೋಜನೇತರ 
15 . 2059 - 12 ನೇ ಹಣಕಾಸು 
16 . ನಬಾರ್ಡ್ ಆರ್. ಐ. ಡಿ.ಎಫ್ -12 


10 , 


13 . 


ಕ್ರಮ 


೩೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
ಆ) 2009 -10ನೇ ಸಾಲಿನ ಶಿವಮೊಗ್ಗ ವಿದ್ಯುತ್ ಉಪವಿಭಾಗಕ್ಕೆ ಆಯವ್ಯಯ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳಿಗೆ 
ಒದಗಿಸಲಾದ ಅನುದಾನದ ವಿವರ: 
ಲೆಕ್ಕ ಶೀರ್ಷಿಕೆ 

2009 - 10 ಅನುದಾನ 
ಸಂಖ್ಯೆ 

( ರೂ ಲಕ್ಷಗಳಲ್ಲಿ) 
1. 5054 ಓ . ಆರ್. ಎಫ್ 
| 2 | 3054 - ರಸ್ತೆಗಳು 
11 . ಸಹಾಯಧನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗಧಿಗೊಳಿಸಲಾದ ಮೊತ್ತ ಮತ್ತು ಫಲಾನುಭವಿಗಳ 
ವಿವರ: 

- ಯಾವುದು ಇರುವುದಿಲ್ಲ 
12. ರಿಯಾಯಿತಿಗಳನ್ನು ಪಡೆಯುವವರ ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡುವ ಬಗ್ಗೆ ವಿವರ : 

- ಯಾವುದು ಇರುವುದಿಲ್ಲ 
13. ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರಗಳು: 

- ಯಾವುದು ಇರುವುದಿಲ್ಲ 
14 . ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ 
ಪಡೆಯಲು ಅಲ್ಲಿ ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು: 

- - ಯಾವುದು ಇರುವುದಿಲ್ಲ 
15. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ( ಹುದ್ದೆ ಇತ್ಯಾದಿ ವಿವರಗಳು) 

ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ 22) ರ ಸೆಕ್ಷನ್ 5 ( 2 ) ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತೆ ಈ ಕಛೇರಿಯ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ / ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಲಾಗಿದೆ. 

1) ಶ್ರೀ ಜಿ .ಹೆಚ್. ಶಶಿಧರ್ - ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ : ಸಾರ್ವಜನಿಕ ಮಾಹಿತಿ ಅಧಿಕಾರಿ 

- 2 ) ಶ್ರೀ ಎ . ಜಿ. ಹಾಲೇಶಪ್ಪ - ಕಿರಿಯ ಇಂಜಿನಿಯರ್ : ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
16. ನಿಗಧಿಗೊಳಿಸಲಾಗುವ ಇತರೆ ಮಾಹಿತಿಗಳು: 

ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರೂ 
ಮಾಹಿತಿಗಳನ್ನು ನಿಗದಿಗೊಳಿಸಿದಲ್ಲಿ ಅವನ್ನು ಅಳವಡಿಸಲಾಗುವುದು. 

ಜಿ. ಹೆಚ್ . ಶಶಿಧರ್ 
ಪಿ . ಆರ್ . 866 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ 

ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ, ಶಿವಮೊಗ್ಗ. 

COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE-CLARIFICATION UNDER SECTION 59(4 ) OF THE KARNATAKA VALUE ADDED TAX 

ACT , 2003 
Sub : KVAT Act, 2003-Clarification under Section 59 (4) regarding the rate of tax applicable on (1) 

gunny bags , (2 ) plastic drums, bottles and woven bags including polythene bags , ( 3) old 

torn paper sacks, (4 ) MS iron scrap and (5 ) cardboard boxes -reg., 
Ref: Application Dated : 18 .07 .2009 of Sri Anwar Basha, Proprietor, Anwar & Co., No. 35 Beli 

Masjid Road Cross, Jolly Mohalla, Bangalore -560053 . 

In his application Dated : 18 .07.2009, Sri Anwar Basha , Proprietor , Anwar & Co., No. 35 Beli Masjid 
Road Cross , Jolly Mohalla , Bangalore -560053, has sought clarification regarding the rates of tax 
applicable on (1) gunny bags, (2 ) plastic drums, bottles and woven bags including polythene bags , ( 3) old 
torn paper sacks , (4 ) MS iron scrap and (5 ) cardboard boxes . 

2 . Section 59(4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do , for the purpose ofmaintaining uniformity in the work of assessments and collection of 


237 – ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೭೯ 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 
3 . Hence the following clarification is issued . 

Clarification No .CLR .CR .11/09 -10 , Dated : 19th August, 2009 
It is clarified that the rates of tax applicable on the following goods are as under: 
Commodity 

Rate of tax / Section 


Gunny bags 

4 % under Sl.No. 191 of the table in the Notification 

No.FD 197 CSL 2005 (6 ), Dated : 30 . 04 .2005 . 
2 . Plastic drums, polythene bags , plastic 4 % under SI.No. 145 of the table in the Notification 

woven bags, PET bottles , and plastic No .FD 197 CSL 2005 (6 ), Dated :30 .04 .2005 . 
carry bags. 
Old torn paper sacks 

4 % under entry 69(ii) of the Third Schedule to the 

KVAT Act, 2003. 
M . S . Iron Scrap 

4 % under entry 30 of the Third Schedule to the 

KVAT Act, 2003. 
5 . Card board boxes 

4 % under Sl.No . 187 of the table in the Notification 
No .FD 197 CSL 2005 (6 ), Dated :30 .04. 2005 . 

PRADEEP SINGH KHAROLA 
PR - 860 

Commissioner of Commercial Taxes, 

(Karnataka ), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE -CLARIFICATION UNDER SECTION 59 ( 4 ) OF THE KARNATAKA VALUE ADDED TAX 

ACT , 2003 
Sub : KVAT Act, 2003-Clarification under Section 59(4 ) regarding the rate of tax applicable on 

wood processing machinery -reg ., 
Ref: Application Dated : 12 . 06 .2009 of Sri B . C . Hanumanthappa, Managing Partner, M /s Jaya 

Engineering Works , Near City Railway Station , Lakshmanpuri , Seshadri Road Cross , 

Bangalore-560 009 . 

In the application cited above , Sri B . C . Hanumanthappa, Managing Partner, M /s Jaya 
Engineering Works, Near City Railway Station , Lakshmanpuri , SeshadriRoad Cross, Bangalore - 560 009 , 
has sought clarification regarding the rate of tax applicable on wood processing machinery such as 
planning machines , thicknessing machines , cutting machines , spindle moulders and wood turning 
machines . 

2 . Section 59 (4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do , for the purpose of maintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3 . Hence the following clarification is issued . 


೩೫೮೦ ಕರ್ನಾಟಕ ರಾಜ್ಯ ಪತ್ರ , ಗುರುವಾರ ಅಕ್ಟೋಬರ್ ೮, ೨೦೦೯ 

231 - a 
Clarification No. CLR . CR .43 /09 - 10 , Dated :21st August, 2009 
It is clarified that wood processing machinery such as planing machines, thicknessing machines, 
cuttingmachines , spindle moulders and wood turning machines covered by CET Code 8465 are liable to 
tax at 4 % under Sl.No. 39 of the table in the Notification No .FD 316 CSL 2005 ( 1 ), Dated :05 .08. 2005 . 

PRADEEP SINGH KHAROLA 
PR -861 

Commissioner of Commercial Taxes , 

(Karnataka ), Bangalore . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F -33/2009, 
Applicants : 

Vis 

Respondents : 
1. Kasturbai Wo Kuldeep Jalde , 1) Sanjeev Kumar Slo Maharudrappa , Age : 
Occu:Household , R /o Hulsoor, Tq : Major, R /o Village : Hulsoor, Tq : basavakalyan , 
Basvakalayan , Dist:Bidar & 3 Others . 

Occu :Lorry Driver Dist : Bidar. 

2) D . M . National Insurance Co .Ltd ., Gulbarga . 

PROCLAIMATION 
Sri/Smt. Kastur Bai W /o .Flo. S /o. Balu @ Manoj, R /o Dharam Prakash Galli , Basavakalyan , and 
Dist: Bidar . have/has filed application in this Court claiming compensation stating that Late: Balu @ Manoj 
was working as Cleaner Under the Respondent No I he met with an accident arising out of and during the 
course of employment as a result he died on 30.03.2009 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no application on objections are received within the specified date the Court will 
proceeded further in the matter. 

Commissioner for Workmen s 
PR -863 

Compensation , Bidar. 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F - 34 /2009, 
Applicants : 

Vis 

Respondents : 
1. Mangala Bai Wlo Late Prakash Panchal, 1. Md. Moinuddin Slo Nabi sab Khadinwale, 
Age :about 40 yrs , Occp :Household , R /o Diggi Road , Umarga , Dist: Osmanabad , Now 
Village Kitta Tq : B .Kalyan , Dist:Bidar. 

at Bidar, Basavakalyan Dist: Bidar. 
2 . The Manager ICICI Ltd ., G .I.G . Ltd ., 

Gulbarga. 

PROCLAIMATION 
Sri/Smt. Mangalabai W /o .Flo . S /o . Prakash , R /o Village Kitta Tq : Basavakalyan , Dist: Bidar. 
have /has filed application in this Court claiming compensation stating that Late : Prakash was working as 
..... Under the Respondent No I he met with an accident arising out of and during the course of 
employment as a result he died on 28 .04.2009. 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no application on objections are received within the specified date the Court will 
proceeded further in the matter. 

Commissioner for Workmen s 
PR -864 

Compensation , Bidar. 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

23880 
BANGALORE DEVELOPMENT AUTHORITY , BANGALORE 

OFFICE OF THE SPECIAL LAND ACQUISITION OFFICER 
NOTIFICATION NO : BDA /SLAO /AZ/PR /79 /2009 - 10 . DATED : 18TH AUGUST , 2009 

NOTIFICATION UNDER SECTION 16 ( 2 ) OF L .A . ACT 1894 
The Lands mentioned below has been acquired under FINAL NOTIFICATION NO : HUD /127 / 
MNX/94, Dated : 09.05. 94 which was published in the Karnataka Gazette Dated : 18 .05 .94 in pages 01 to 
51, part 111 - 1 No: 396 , the FINAL NOTIFICATION NO . UDD /434 /MNX / 97 , Dated : 16 . 09. 97 published in 
the Karnataka Gazette Dated: 17 .09. 97 in pages 01 to 17 , part III - 1 No. 1038 and the FINAL 
NOTIFICATION NO : UDD /485/MNX / 99 (1), Dated : 07. 10 .99 published in the Karnataka Gazette Dated : 
11. 10 .99 in pages 01 to 08, part III- 1 No : 1254 for the formation of “ BANASHANKARI 5TH STAGE 
LAYOUT” Possession of the lands of the following survey numbers have been taken on the dates shown 
below . Facts of the same is published Under Section 16 (2 ) of the Land Acquisition Act (Karnataka 
Extension Amendment Act 17 of 1961) and Under Section 36 of the B .D .A . Act 1976 for the information of 
public . 
District: Bangalore Taluk : Bangalore South Hobli: Uttarahalli Villages : 

1) UTTARAHALLY 
2 ) MARASANDRA 
3 ) VADDARAPALYA 
4 ) DODDAKALLASANDRA 
5 ) YALACHENAHALLY 
6 ) HALAGEVADERAHALLY 
7 ) BIKASIPURA 

8 ) VASANTAPURA 

SCHEDULE 
SL . LAC NO . 

SY . NOTIFIED ACQUIRED 

DATE OF 
NO . EXTENT EXTENT 

TAKING 

POSSESSION OF THE 
A - G 

A - G 

LAND ON 
1 ) UTTARAHALLI VILLAGE 
01/ 94 - 95 

2 - 15 2 - 15 

06 /05 / 1996 


NO . 


1. 


02/ 94 - 95 


0 - 26 


0 - 26 


06 /05 / 1996 
25 /03 / 1996 


05 /94 - 95 


6 - 36 


6 - 36 


08 / 94 - 95 


7 / 3 


1 - 16 


1 - 16 


29 / 12 /1995 


5 . 


09 /94 -95 


7 /4 


2 - 27 


2 - 27 


6 . 


10 /94 - 95 


7 /5 


1 - 36 


1 - 36 


29 / 12 / 1995 
29 / 12 / 1995 
29 /12/ 1995 


16 / 94 - 95 


9 /4 


0 - 36 


0 - 36 


19 /94 - 95 


9 /6 


0 -23 


0 - 23 


29 / 12 /1995 


02 / 99 - 2000 


11/ 3 


3 - 25 


3 - 25 


31 /01/ 2000 


28 /94 - 95 


12 /2 


0 - 11 


0 - 11 


28 /08 / 1996 


10 . 
11. 
12. 


13 


0 - 37 


0 -37 


08 /07 / 1998 


29 / 94 -95 
30 /94 -95 


14 / 1 


2 - 33 


2 -33 


21/07 / 1997 


೩೫೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


2001 - a 


LAC NO . 


SL . 
NO . 


SY . 
NO . 


NOTIFIED 
EXTENT 


ACQUIRED 
EXTENT 


DATE OF 

TAKING 
POSSESSION OF THE 

LAND ON 
21 /07/ 1997 
21/07 / 1997 


A - G 


A - G 


14 /2 


3 -03 


3 -03 


16 /2 


4 - 27 


4 -27 


19 / 1 


0 -23 


0 -23 


15 /03 / 1996 


13. 31/94 -95 
14 . 36 /94 -95 
15 . 37 /94 - 95 
16 . 18 /97 - 98 
17. 41/94- 95 
18 . 42 /94 - 95 
19 . 43/ 94 - 95 
20 . 45 /94 -95 


19 /2A 
21/ 1A 


4 - 34 
1 - 19 


2 - 00 
1 - 19 


31 /01/2000 
25 /06 / 1997 


21/ 1B 


0 -28 


0 - 28 
0 -30 


25 /06 / 1997 
25 /06 / 1997 


21/ 10 


0 - 30 


21/2B 


1 -04 


1 -04 


28 /08 / 1996 


21. 


47 /94 - 95 


23 


1 -35 


1 - 35 


25 /06 / 1997 


24 


2 -27 


2 - 27 


15 /03/ 1996 
15 /03/ 1996 


25 / 1A 


0 -08 


0 -08 


22. 48 /94 -95 
23. 49 / 94 - 95 
24 . 50/ 94 -95 
25 . 51/94 - 95 


25 / 1B 


0 - 13 


0 - 13 


06 /05 / 1996 


25 /2A 


0 - 30 


0 - 30 


15 /03/1996 


26 . 


52/94 - 95 


25 /2B 


0 - 12 


0 - 12 


15 /03/1996 


27 / 1 


0 - 17 


0 -17 


15 /03/1996 


27 . 
28 . 


54 /94- 95 
55 / 94 -95 


2712 


0 - 16 


0 - 16 


28 /08 / 1996 


29. 


56 /94 - 95 


27 /3 


0 - 15 


0 - 15 


15 /03 / 1996 


30 . 


59/ 94 - 95 


28 


0 - 25 


06 /05 / 1996 


0 -25 
2 - 39 


31. 


60 / 94 - 95 


29 


2 - 39 


28 /08 / 1996 


30 


0 -34 


0 - 34 


28 /08 / 1996 


34 / 1 


1 - 37 


1 - 37 


34 . 


34 / 3 


0 - 14 


0 -14 


02 / 08 / 1996 
15 /03/ 1996 
28 /08 /1996 


35 


0 - 38 


0 - 38 


32 . 61/ 94 - 95 
33. 26 /97 -98 

66 / 94 -95 
35 . 67 /94 -95 
36 . 69/ 94 -95 

28 /97 -98 
38 . 71/ 94 -95 
39 . 74 /94 -95 
40 . 75 / 94 -95 


37 / 1 


0 - 25 


0 - 25 


15 /03/ 1996 


37 


3712 


1 - 06 


1 - 06 


25 /08 / 2000 
22 / 11/ 2000 


37 / 3 


0 - 24 


0 - 24 


39 / 2 


0 - 26 


07 /05 / 1996 


0 - 26 
0 -34 


39 / 3 


0 -34 


41. 


76 / 94 - 95 


39 / 4 


0 - 04 


0 -04 


07 /05 / 1996 
07 /05 / 1996 
07 /05 / 1996 


42 . 


39 /5 


0 -09 


0 -09 


43 . 


42 /1A 


4 -03 


4 -03 


77 / 94 - 95 
30/97 -98 
04 /99 - 2000 
82 /94 - 95 


44 . 


44 


4 -04 


4 -04 


15 - 05 - 2001 
31/01/2000 
28 /08 / 1996 


45 . 


45 


2 -05 


2 - 05 


237 – 


೩೫೮೩ 


LAC NO . 


SL . 
NO . 


SY . 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

NOTIFIED ACQUIRED 
NO . EXTENT 

EXTENT 


DATE OF 

TAKING 
POSSESSION OF THE 

LAND ON 


A - G 


A - G 


0 - 35 


0 - 35 


15 /03/ 1996 


A7. 


0 - 13 


0 - 13 


46 . 85 /94 -95 

06 /99-2000 
48 . 7 /99 - 2000 
49 . 08/ 99-2000 


17 /03/2008 
17 /03/2008 


0 - 13 


0 - 13 


2 -24 


2 -24 


17 /03/2008 


50 . 


120 / 94 -95 


72 


1 -03 


1-03 


03/03 /1997 


51. 


122/94 -95 


74 


0 - 24 


0 - 24 


03-03- 1997 
07 /01/ 2000 


52. 


73 / 97 - 98 


84 


7 - 30 


7 - 30 


85 


11 - 25 


11 - 25 


02/ 08 / 1999 


53. 
54 . 


86 


4 -30 


4 - 30 


02 /08 / 1999 


74 / 97 - 98 
75 /97- 98 
77 / 97 - 98 
22/99 -2000 


55 . 


2 -21 


2 -21 


02 /08 / 1999 


0 - 24 


0 - 24 


56 . 
57. 


23 / 99 -2000 


97/ 1 


4 -09 


4 -09 


17 /03 /2008 
17 /03/2008 
22 /01/2000 
03 /03 / 1997 


58 . 


81/97 - 98 


98 


4 - 25 


4 - 25 


59 . 


104 / 1 


1-04 


1 -04 


142 /94 - 95 
143/ 94 - 95 


60 . 


104 / 2 


1 -01 


1 -01 


07 /05 / 1996 


61. 


144 /94 -95 


104 / 3 


0 -34 


0 - 34 


08 /05 / 1996 


62 . 


145 / 94 - 95 


104 / 4 


1 -01 


1 -01 


08 /05 / 1996 


63. 


146 / 94 - 95 


104 /5 


1 - 12 


1 - 12 


02 /08 / 1999 


64 . 


147 / 94 - 95 


105 


0 -36 


09 -05 - 1996 


0 - 36 
1 -21 


65 . 


151/ 94 - 95 


112 


1 - 21 


03/03/ 1997 


66 . 


152/94 -95 


114 


4 - 34 


4 - 34 


21/07 / 1997 


TOTAL 


125 - 18 


122 - 24 


2 ) MARASANDRA VILLAGE 
68 . 91/97 -98 
69 . 93 /97 - 98 

3 


9 -00 


9 - 00 


06 /01/ 2000 


2 - 15 


2 - 15 


08 /07/ 1998 


70. 


161/ 94 - 95 


9 - 33 


4 - 33 


22 /06 /2000 


163/94 - 95 


36 -28 


30 - 36 


04 /05 / 1996 


9 /2 


3 - 00 


3 -00 


06 /01/2000 


71. 
72. 
73. 
74 . 


98 /97 - 98 
169/94 -95 
171/ 94 -95 


11 


1 - 12 


1 - 12 


04 /05 / 1996 


13 


1 - 29 


1 -29 


03 /03 / 1997 
22 - 06 -2000 


75 . 


29 /99- 00 


14 / 1 


6 -00 


6 -00 


TOTAL 


69- 37 


59 - 05 


೩೫೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


220 - a 


SL . 


LAC NO . 


SY . 
NO . 


NOTIFIED 
EXTENT 


ACQUIRED 
EXTENT 


NO . 


DATE OF 

TAKING 
POSSESSION OF THE 

LAND ON 


A - G 


A - G 


3 ) VADDARAPALYA VILLAGE 
76 . 174 / 94 - 95 


4 - 08 


4 -08 


15 /03/2003 
08 /07/ 1998 


77 . 


3 -03 


3 -03 


104 / 97 -98 
105 / 97 - 98 


78 . 


8 - 01 


8 -01 


08 /07 / 1998 


79 . 


106 / 97 - 98 


10 
| 11 
13 


26 - 00 


26 -00 
3 - 10 


08/07 /1998 
17 /03/2008 


80 . 


31/99- 2000 


3 - 10 


81. 


180 / 94 - 95 


16 


6 - 29 


6 - 29 


29/ 12 / 1995 


82. 


186 / 94 - 95 


23 /2B 


0 - 32 


0 - 32 


29 / 12 / 1995 


83 . 


189/94 - 95 


33 


4 -00 


4 -00 


15 /03/2003 


84. 


1907- 94 - 95 


34 


4 - 00 


4 -00 


15 /03/2003 


85 . 


191/ 94 - 95 


35 


2 -02 


2 -02 


15 /03/ 2003 


62 -05 


0 - 02 
0 - 38 


29/ 12 /1995 
15 /03/ 1996 


87 . 


TOTAL 62- 05 
4 ) DODDAKALLASANDRA VILLAGE 
86 . 226 /94-95 61/2A 0 -02 
229 /94 - 95 63 

0 -38 
88 . 230 / 94 - 95 64 

0 -06 

TOTAL 1 -06 
5 ) YELACHENAHALLY VILLAGE 
89. 262/94 -95 42 3 - 20 


0 - 06 


29 / 12 / 1995 


1 -06 


3 - 20 


22 /11/ 2000 


90 . 


263/ 94 - 95 


43 


2 - 23 


2 - 23 


22/ 11/2000 
25 /08 / 2000 


91. 


124 /97 - 98 


44 /2 


3 -09 


3 -09 


9 -12 


9 -12 


TOTAL 
6 ) HALAGEVADERAHALLY VILLAGE 


92 . 


166 / 97 - 98 


1 - 12 


29/09 / 1999 


135 
136 


1 - 12 
1 - 10 


93 . 


167 /97 - 98 


1 - 10 


29 /09/1999 


94 . 


293/ 94 - 95 


189 


4 - 25 


4 - 25 


03/03/ 1997 


95 . 


297 /94 - 95 


198 


3 -09 


3 -09 


26 /08 / 1996 


96 . 


302/ 94 - 95 


203 


4 -11 


4 -11 


30 / 09 / 1999 


97 . 


321/ 94 - 95 


250 


5 -04 


5 - 04 


26 / 08 /1996 


98 . 


252/ 1A 


1 - 38 


1 - 38 


15 /03/ 1996 


323 / 94 - 95 
324 /94 - 95 


99 . 


252 / 1B 


0 -07 


0 -07 


26 /08 / 1996 


100 . 


325 / 94 - 95 


252/ 2 


1 -09 


10 /05 / 1996 


1 - 09 
3 - 22 


101. 


326 /94 - 95 


253 


3 - 22 


15 /03/ 1996 


287 - 


೩೫೮೫ 


LAC NO . 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

NOTIFIED ACQUIRED 
NO . EXTENT 

EXTENT 


SY . 


NO . 


DATE OF 

TAKING 
POSSESSION OF THE 

LAND ON 
10 /05 / 1996 


A - G 
3 -29 


A - G 
3 - 29 


102. 327 /94 - 95 


254 


103. 328 / 94 - 95 


255 


4 -01 


4 -01 


15 /03/ 1996 


TOTAL 


34 - 17 


37 - 17 


7 ) BIKASIPURA VILLAGE 


104. 


134 / 97 - 98 


5 


12 -21 


12 -21 


02/08/ 1999 


10 


6 - 11 


6 - 11 


15 -03- 1996 


11 


0 - 17 


0 - 17 


29 / 12 /1995 


105. 342/94 -95 
106 . 343/94 - 95 
107 . 344 /94 - 95 
108 . 346 / 94 - 95 
109 . 347/ 94 - 95 


12 


0 - 17 


0 - 17 


- 14 


7 -02 


7 -02 


29/12/ 1995 
25 /08 / 2000 
09 /04 /1997 


15 


16 - 12 


13 - 12 


TOTAL 


43 -00 


43 -00 


8 ) VASANTHAPURA VILLAGE 


11 


1 -21 


1 -21 


25 /08 / 2000 


110 . 353 / 94 -95 
111. 356 /94 -95 


L 


14 


0 - 16 


0 - 16 


29/ 12 /1995 


112 . 


359/94 - 95 


19 


3 - 15 


3 - 15 


29 / 12 /1995 


113 . 369/ 94 - 95 


53/ 1A 


1 - 00 


1 - 00 


114 . 


370 / 94 - 95 


53 / 1B 


1 - 35 


1-35 


06 / 10 /2000 
06 /10/2000 
25 /06 / 1997 


115 . 


371/ 94 - 95 


54 


6 -01 


6 -01 


116 . 


375 /94 - 95 


59 


1 -00 


1 -00 


06 / 10 /2000 


117 . 


376 /94 - 95 


61 


5 -03 


5 -03 


29/ 12 /1995 


Total 


20 - 11 


20 - 11 


VILLAGE 


No. 


1 . 


+ 


UTTARAHALLI 
2 . MARASANDRA 

VADDARAPALYA 
DODDAKALLASANDRA 
YALACHENAHALLI 

HALAGEVADERAHALLI 
7. BIKASIPURA 
VASANTHPURA 

TOTAL 


ABSTRACT 
TOTAL NOTIFIED TOTAL EXTENT TAKEN 
EXTENT 

POSSESSION 
A -G 
125 - 18 

122 - 24 
69- 37 

59-05 
62 - 05 

62-05 

62 -05 
1 -06 

1 - 06 
9 - 12 

9 - 12 
34 - 17 

L 

37 - 17 
43 - 
00 

4 3 - 00 
20 - 11 

20 - 11 
365 - 26 

350 -00 
Spl. Land Acquisition Officer 
Bangalore Development Authority Bangalore . 


00 


PD -56 


23052 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2011 - a 
IN THE COURT OF COMMISSIONER FOR WORKMEN S COMPENSATION BIDAR 

No.LOB /WCA /Cr-F -35 /2009 , 
Applicants : 

Vis 

Respondents : 
1. Meenakshi W /o Devender Budge , Age: 1. Maqbool Ahmed S /o AbdulKhadar Baig . 
about 38 yrs , Occup:Household R /o Kali Galli, Age : Major, Occup business , R /o Allahnagar 
Tq:Basavakalyan , Bidar Dist: & 2 others . 

Locality , Tq : Basavakalyan , Dist: Bidar. 

2. National Insurance Co .Ltd ., Gulbarga. 

PROCLAIMATION 
Sri/Smt. Meenakshi W /o .Flo .S /o . Devendra Budge, R /o Kali Galli, Basavakalyan , Dist: Bidar. 
have/has filed application in this Court claiming compensation stating that Late : Devendar Budge was 
working as Driver Under the Respondent No 1 he met with an accident arising out of and during the 
course of employment as a resulthe died on 23 .03 .2008 . 

Wherefore, it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no application on objections are received within the specified date the Court will 
proceeded further in the matter. 

Commissioner for Workmen s 
PR -865 

Compensation , Bidar . 
IN THE COURT OF COMMISSIONER FOR WORKMEN S COMPENSATION BIDAR 

No.LOB /WCA /Cr- F - 36 / 2669, 
Applicants : 

Vis 

Respondents : 
1. Laxman S /o Nagappa , Age :35 yrs, Occup : 1. Md. Rasheed S /o Md. Basheer , Age : 50 yrs , 
SHMC Cutter R /o Aliamber, Tq : & Dist: Bidar Occu : Business , R /o Jabbar Colony, Bidar. 
and 2 other. 

PROCLAIMATION 
Sri /Smt. Laxman W /o .Flo .Slo . H .O . Sharnamma, R /o Aliamber Tq: & Dist: Bidar , have/has filed 
application in this Court claiming compensation stating that Late : Sharnamma was working as Labour 
Under the Respondent No I he met with an accident arising out of and during the course of employment 
as a result he died on 23 . 06 .2006 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no application on objections are received within the specified date the Court will 
proceeded further in the matter . 

Commissioner for Workmen s 
PR -885 

Compensation , Bidar. 
IN THE COURT OF COMMISSIONER FOR WORKMEN S COMPENSATION BIDAR 

No .LOB / 

WCA /Cr- F - 38 /2009 , 
Applicants : 

Vis 

Respondents : 
1 . Allawali Slo Mastansab , Age: 60 yrs . Occu : 1. Md. Azam Khan Slo Md . Jahangir Khan , 
Coolie R /o Nirna Tq: Humnabad , Dist: Bidar & Age : Major, Occp : Lorry Business, R /o 11- 3 
1 others 

830 Mellapally Hyderabad, A .P . 
2 . The Manager, National Insurance Co .Ltd ., 
Begum Bazar, Hyderabad . 


cours 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೮೭ 
PROCLAIMATION 
Sri /Smt. Allawali W /o . F /0 . S /o . Dastagir, R /o Nirna Tq : Humnabad , Dist: Bidar, have /has filed 
application in this Court claiming compensation stating that Late : Dastagir was working as Driver Under 
the Respondent No I he met with an accident arising out of and during the course of employment as a 
result he died on 23.06 .2009 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no application on objections are received within the specified date the Court will 
proceeded further in the matter. 

Commissioner forWorkmen s 
PR - 886 

Compensation , Bidar. 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್ ದ.ಕ.ಜಿಲ್ಲೆ, 

- ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ನಂ : ಎಸ್‌ಡಿಕೆ /109 / ಡಿಟಿಸಿಆರ್ / 2007 - 08, ದಿನಾಂಕ:30ನೇ ಜನವರಿ , 2009 
ಉಪಸ್ಥಿತರು: ನೂರ್ ಮಹಮ್ಮದ್ ಹುಸೇನ್ 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯುಟಿ ಕಮೀಷನರ್ ಆಫ್ ಎಜ್, ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು. 
ಪಿರ್ಯಾದುದಾರರು : 

ಆರೋಪಿಗಳು : 
ಅಬಕಾರಿ ಉಪನಿರೀಕ್ಷಕರು(1), 

ಆನಂದ ಬಿನ್ ಗಿರಿಯಪ್ಪ ಪೂಜಾರಿ, ಪಳ್ಳಕೋಡಿ ಮನೆ, 
ಜಾರಿ ಮತ್ತು ತನಿಖೆ, ಮಂಗಳೂರುಉತ್ತರ . ಬಿಳಿಯೂರು ಗ್ರಾಮ , ಬಂಟ್ವಾಳ ತಾಲ್ಲೂಕು. 

ವಾಹನದ ಮಾಲೀಕರು: 
ಎ . ಸಿ . ಉಮೇಶ್ ಬಿನ್ ಎ . ಸಿ . ಚೆನ್ನಪ್ಪಗೌಡ, ಅರದಾಲು, 

ಲೋಕನಾಥಪುರ ಅಂಚೆ, ಕೊಪ್ಪ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ಅಬಕಾರಿ ಉಪನಿರೀಕ್ಷಕರು (1), ಜಾರಿ ಮತ್ತು ತನಿಖೆ, ಮಂಗಳೂರು ಉತ್ತರ ಇವರು ತಮ್ಮ ಸಿಬ್ಬಂದಿಯವರೊಂದಿಗೆ 
ದಿನಾಂಕ: 12 . 10 .2007 ರಂದು ರಾತ್ರಿ 20 - 45 ಗಂಟೆ ಸಮಯಕ್ಕೆ ಮಂಗಳೂರು ನಗರದ ಕಾವೂರು ಎಂಬಲ್ಲಿ ಇಲಾಖಾ 
ವಾಹನದಲ್ಲಿ ಗಸ್ತು ನಡೆಸುತ್ತಿದ್ದಾಗ ಕಿನ್ನಿಗೋಳಿಕಡೆಯಿಂದ ಮಂಗಳೂರು ನಗರಕ್ಕೆ ಕಾವೂರು ವೃತ್ತಿ ಮಾರ್ಗವಾಗಿ ಒಂದು ಬಿಳಿ 
ಬಣ್ಣದ ನೊಂದಣಿ ಸಂಖ್ಯೆ: ಕೆಎ -18 - ಎಂ - 473 ಇರುವ ಮಾರುತಿ ಓಮಿನಿ ವ್ಯಾನ್ ಬರುತ್ತಿರುವುದನ್ನು ಕಂಡು ತಪಾಸಣೆಗಾಗಿ 
ತಡೆದು ನಿಲ್ಲಿಸಲು ಸೂಚಿಸಿದಾಗ ವ್ಯಾನಿನ ಚಾಲಕನು ವ್ಯಾನನ್ನು ನಿಲ್ಲಿಸಿ ಓಡಿಹೋಗಲು ಪ್ರಯತ್ನಿಸಿದಾಗ ಸಿಬ್ಬಂದಿಗಳು ಆತನನ್ನು 
ತಡೆದು ನಿಲ್ಲಿಸಿ ವಿಚಾರಿಸಿದಾಗ ಆತನು ತಡವರಿಸುತ್ತಾ ಉತ್ತರಿಸುತ್ತಿರುವುದನ್ನು ಗಮನಿಸಿ ಅನುಮಾನಗೊಂಡು ವ್ಯಾನನ್ನು 
ಪರಿಶೀಲಿಸಿದಾಗ ಕಾರಿನ ಒಳಗೆ 38 ಪ್ಲಾಸ್ಟಿಕ್ ಗೋಣಿ ಚೀಲದಲ್ಲಿ ತಲಾ 100 ಎಂಎಲ್‌ನ ಒಟ್ಟು 10,000 ಸಾರಾಯಿ 
ಸ್ಯಾಚೇಟುಗಳು ಇರುವುದನ್ನು ಪತ್ತೆಹಚ್ಚಿ, ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 13, 14ರ ಪ್ರಕಾರ 
ಅಪರಾಧವಾಗಿದ್ದು ಮತ್ತು 32 , 34 , 38ಎ ಪ್ರಕಾರ ಶಿಕ್ಷಾರ್ಹವಾಗಿರುವುದರಿಂದ, ವಾಹನ ಚಾಲಕ ಆನಂದ ಬಿನ್ ಗಿರಿಯಪ್ಪ 
ಪೂಜಾರಿ , ಪಳ್ಳಕೋಡಿ ಮನೆ, ಬಿಳಿಯೂರು ಗ್ರಾಮ , ಬಂಟ್ವಾಳ ತಾಲ್ಲೂಕು ಇವನನ್ನು ಸ್ಥಳದಲ್ಲಿಯೇ ದಸ್ತಗಿರಿ ಮಾಡಿ, 
ಸೊತ್ತುಗಳನ್ನು ಜಪ್ತು ಮಾಡಿ ಸ್ಥಳದಲ್ಲಿಯೇ ಮಹಜರನ್ನು ತಯಾರಿಸಿ ಆರೋಪಿಯ ವಿರುದ್ದ ತಕ್ಷೀರು ಸಂಖ್ಯೆ:10/2007 - 08, 
ದಿನಾಂಕ:12.10 .2008ರಂತೆ ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಜಫ್ತುಪಡಿಸಿದ ಸೊತ್ತುಗಳನ್ನು ಅಂತಿಮ ವರದಿ ಸಲ್ಲಿಸುವ 
ತನಕ ತಮ್ಮ ವಶದಲ್ಲಿಯೇ ಇಟ್ಟುಕೊಳ್ಳಲು ಅಂದಿನ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇಐಬಿ, ದ.ಕ. 
ಜಿಲ್ಲೆ, ಮಂಗಳೂರು ಇವರಲ್ಲಿ ಅನುಮತಿಯನ್ನು ಕೋರಿದ ಮೇರೆಗೆ ದಿನಾಂಕ:13.10.2007ರಂದು ಅನುಮತಿಯನ್ನು 
ನೀಡಲಾಗಿರುತ್ತದೆ. 

ಮೊಕದ್ದಮೆಯ ತನಿಖೆಯನ್ನು ಕೈಗೊಂಡ ಅಬಕಾರಿ ಉಪ ನಿರೀಕ್ಷಕರು(1), ಮಂಗಳೂರು ಉತ್ತರ ವಲಯ -1, 
ಮಂಗಳೂರು ಇವರು ಸದ್ರಿ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡ ಸಾರಾಯಿಯಿಂದ 100 ಎಂಎಲ್‌ನ 38 ಸಾರಾಯಿ 
ಸ್ಯಾಚೇಟುಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಸದ್ರಿ ಮಾದರಿಯನ್ನು ವಿಶ್ಲೇಷಿಸಿದ ಕರ್ನಾಟಕ ಸರ್ಕಾರದ ಸಹಾಯಕ 
ರಾಸಾಯನಿಕ ತಜ್ಞ ಮಂಗಳೂರುರವರ ಪತ್ರ ಸಂಖ್ಯೆ :335 - 38, ದಿನಾಂಕ:07.11.2007ರ ವರದಿಯಲ್ಲಿ ಸಾರಾಯಿ ಮದ್ಯಸಾರ 

ಇರುವುದಾಗಿ ಹಾಗೂ ಅಭಿಪ್ರಾಯ : ಸಾರಾಯಿಯು ಬಲಹೀನ ಮಾದಕವಾಗಿರುವುದಾಗಿ ದೃಢೀಕರಣ ಪತ್ರ 
ನೀಡಿರುತ್ತಾರೆ. ಸದ್ರಿ ವಿಶ್ಲೇಷಣಾ ವರದಿಯೊಂದಿಗೆ ಪ್ರಕರಣದ ತನಿಖಾಧಿಕಾರಿಯಾದ ಅಬಕಾರಿ ಉಪ ನಿರೀಕ್ಷಕರು (1) 


೩೫೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಮಂಗಳೂರು ಉತ್ತರ ವಲಯ -1 ಇವರು ದಿನಾಂಕ:29. 07.2008ರಂದು ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸಿ ಪ್ರಕರಣದಲ್ಲಿ 
ಜತ್ತುಪಡಿಸಿಕೊಂಡ ವಾಹನದ ಮುಟ್ಟುಗೋಲು ಪ್ರಕ್ರಿಯೆಯನ್ನು ಕಾಯ್ದಿರಿಸಿ, ಉಳಿದ 100 ಎಂಎಲ್‌ನ 10,000 ಸಾರಾಯಿ 
ಸ್ಯಾಚೇಟುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಬೇಕಾಗಿ ಕೋರಿರುತ್ತಾರೆ. ಆ ಪ್ರಕಾರ 
ಜಸ್ತುಪಡಿಸಿಕೊಂಡ 100 ಎಂಎಲ್‌ನ 10 , 000 ಸಾರಾಯಿ ಸ್ಯಾಚೇಟುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, 
ಮುಟ್ಟುಗೋಲು ಹಾಕಿಕೊಂಡ ಸಾರಾಯಿಯನ್ನು ಪ್ರಸ್ತುತ ಸರ್ಕಾರದ ಅಧಿಸೂಚನೆಯಂತೆ ನಾಶಪಡಿಸಲು 
ದಿನಾಂಕ : 22 . 09. 2008ರಂದು ಪ್ರಾಧಿಕಾರದಿಂದ ಆದೇಶಿಸಲಾಗಿರುತ್ತದೆ. 

ತನಿಖಾಧಿಕಾರಿಗಳು ಪ್ರಕರಣದಲ್ಲಿ ಜತ್ತಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟಾರ್ ಎಕ್ಸ್ಟ್ರಾಕ್ಟ್ ವರದಿಯನ್ನು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು , ಚಿಕ್ಕಮಗಳೂರು ಇವರಿಂದ ಪಡೆದು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಜಫ್ತುಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: 
ಕೆಎ -18 - ಎಂ - 473 ಇದಕ್ಕೆ ಬೇಡಿಕೆ ಕೋರಿ ಯಾವುದೇ ಅರ್ಜಿಯನ್ನು ಸಲ್ಲಿಸದೇ ಇರುವುದರಿಂದ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವಂತೆ ದಿನಾಂಕ:02.12.2008ರ ವರದಿಯಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. ಸಲ್ಲಿಸಲಾದ ಬಿ 
ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯ ಪ್ರಕಾರ ಶ್ರೀ ಎ .ಸಿ. ಉಮೇಶ್ ಬಿನ್ ಹೆಚ್. ಎ . ಸಿ. ಚಿನ್ನಪ್ಪಗೌಡ, ಅರದಾಲು, 
ಲೋಕನಾಥಪುರ ಅಂಚೆ, ಕೊಪ್ಪ ತಾಲ್ಲೂಕು ಇವರು ದಿನಾಂಕ:25. 05.1992ರಿಂದ ಅನ್ವಯವಾಗುವಂತೆ ವಶಪಡಿಸಿಕೊಳ್ಳಲಾದ 
ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ: ಕೆಎ - 18 - ಎಂ - 473 ಇದರ ನೊಂದಣಿ ಮಾಲೀಕರೆಂದು ದೃಢೀಕರಿಸಲ್ಪಟ್ಟಿರುತ್ತದೆ. ಹಾಗೂ 
ವಾಹನದ ಸಿ.ಸಿ . ಯನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಹಾಸನ ಜಿಲ್ಲೆ ಇವರಿಗೆ ದಿನಾಂಕ: 25.05.1992 ರಿಂದ 
ನೀಡಿರುವುದಾಗಿ ದೃಢೀಕರಿಸಿರುತ್ತಾರೆ. ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯಲ್ಲಿ ನಮೂದಿಸಿರುವಂತೆ ಸದ್ರಿ ವಾಹನದ 
ಸಿ.ಸಿ. ಯನ್ನು ನೀಡಿದ ನಂತರ ವಾಹನದ ನೋಂದಣಿ ಮಾಲೀಕತ್ವದ ಬದಲಾವಣೆಯಾಗಿದ್ದಲ್ಲಿ ವಿವರಗಳನ್ನು ಬಿ ರಿಜಿಸ್ಟಾರ್ 
ಎಕ್ಸ್ಟ್ರಾಕ್ಟ್ ಮೂಲಕ ಪ್ರಾಧಿಕಾರಕ್ಕೆ ಸಲ್ಲಿಸಿ ವಾಹನದ ಮುಟ್ಟುಗೋಲು ಪ್ರಕ್ರಿಯೆಗೆ ಅನುವು ಮಾಡಿಕೊಡಬೇಕಾಗಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು , ಹಾಸನ ಜಿಲ್ಲೆ, ಹಾಸನ ಇವರಿಗೆ ದಿನಾಂಕ:06.11.2008ರಂದು ಈ ಪ್ರಾಧಿಕಾರದಿಂದ ಪತ್ರ 
ಬರೆಯಲಾಗಿದ್ದು, ಸದ್ರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಯಾವುದೇ ಉತ್ತರ ಈ ಪ್ರಾಧಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 
ಅದಾಗ್ಯೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಚಿಕ್ಕಮಗಳೂರು ಇವರು ನೀಡಿದ ಬಿ ಎಕ್ಸ್ಟ್ರಾಕ್ಸ್‌ನಲ್ಲಿ ನಮೂದಿಸಿರುವಂತೆ 

ಕರಾದ ಶ್ರೀ ಎ . ಸಿ. ಉಮೇಶ್, ಬಿನ್ ಹೆಚ್ . ಎ . ಸಿ. ಚಿನ್ನಪ್ಪಗೌಡ, ಅರದಾಲು , ಲೋಕನಾಥಪುರ ಅಂಚೆ, 
ಕೊಪ್ಪ ತಾಲ್ಲೂಕು ಇವರಿಗೆ ದಿನಾಂಕ:23. 12 . 2008 ರಂದು ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43ಬಿ ಪ್ರಕಾರ ಕಾರಣ 
ಕೇಳಿ ನೋಟಿಸನ್ನು ನೊಂದಾಯಿತ ಅಂಚೆಯ ಮೂಲಕ ಈ ಪ್ರಾಧಿಕಾರದಿಂದ ನೀಡಲಾಗಿದ್ದು , ಸದ್ರಿ ಕಾರಣ ಕೇಳಿ ನೋಟಿಸು 
ದಿನಾಂಕ:06.01.2009 ರಂದು ಜಾರಿಯಾಗಿದ್ದು, ಸದ್ರಿಯವರಿಂದ ಯಾವುದೇ ಸಮಂಜಾಯಿಷಿ ಉತ್ತರ ಈ ಪ್ರಾಧಿಕಾರದಲ್ಲಿ 
ಸ್ವೀಕೃತವಾಗಿರುವುದಿಲ್ಲ . 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ, ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಸ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ದವಾಗಿದೆಯೆಂದು ಸಾಕ್ಷಧಾರಗಳೊಂದಿಗೆ ಸಾಬೀತು ಪಡಿಸದೇ ಇದ್ದಲ್ಲಿ, ಸದ್ರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ರ 
ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಪ್ರಾಧಿಕಾರದಲ್ಲಿ ಲಭ್ಯವಿರುವ ದಾಖಲಾತಿಗಳ ಪ್ರಕಾರ ದಿನಾಂಕ:12 .10.2007ರಂದು ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ : 
ಕೆಎ - 18 - ಎಂ -473 ರಲ್ಲಿ ಅಕ್ರಮವಾಗಿ ಯಾವುದೇ ರಹದಾರಿ ಪತ್ರವಿಲ್ಲದೇ ಆರೋಪಿ 100 ಎಂಎಲ್‌ನ 10, 000 ಸಾರಾಯಿ 
ಸ್ಯಾಚೇಟುಗಳನ್ನು ಹೊಂದಿ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ, ಅಬಕಾರಿ ಉಪ ನಿರೀಕ್ಷಕರು (1), ಜಾರಿ ಮತ್ತು ತನಿಖೆ, 
ಮಂಗಳೂರು ಉತ್ತರ ಇವರ ಪ್ರಮಾವ ಸಂಖ್ಯೆ:10 /2007 - 08 ದಿನಾಂಕ:12 .10 .2007 ರಂತೆ ಪ್ರಕರಣ ದಾಖಲಿಸಿ 
ಕೊಂಡಿರುವುದು ಹಾಗೂ ವಾಹನದಲ್ಲಿ ಜಪ್ತಿ ಮಾಡಲ್ಪಟ್ಟಿರುವ ವಸ್ತು ರಾಸಾಯನಿಕ ತಜ್ಞರ ವರದಿಯಂತೆ ಸಾರಾಯಿಯಾಗಿದ್ದು, 
ಸದ್ರಿ ವಾಹನವನ್ನು ಕರ್ನಾಟಕ ಅಬಕಾರಿ ಕಾನೂನಿನ ಉಲ್ಲಂಘನೆಗಾಗಿ ಬಳಸಿರುವುದು ಸ್ಪಷ್ಟವಾಗಿ ಸಾಬೀತಾಗಿರುವುದು ಹಾಗೂ 
ವಾಹನದ ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿಯಲ್ಲಿ ಸಿ.ಸಿ. ಯನ್ನು ಮೂಲ ನೊಂದಣಿ ಪ್ರಾಧಿಕಾರವಾದ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು ಇಲ್ಲಿಂದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಹಾಸನ ಜಿಲ್ಲೆ . ಇಲ್ಲಿಗೆ 
ವರ್ಗಾಯಿಸಿರುವುದಾಗಿ | ಸಿರುವ ಮೇರೆಗೆ ಪ್ರಾಧಿಕಾರದಿಂದ ಸದ್ರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಹಾಸನ ಜಿಲ್ಲೆ 
ಇಲ್ಲಿಗೆ ವಾಹನದ ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ವರದಿ ಕೋರಿ ಬರೆದ ಪತ್ರಕ್ಕೆ ಸದರಿಯವರಿಂದ ಯಾವುದೇ ಉತ್ತರ ಈ 
ಪ್ರಾಧಿಕಾರದಲ್ಲಿ ಸ್ವೀಕೃತವಾಗದೇ ಇರುವುದರಿಂದ ಹಾಗೂ ವಾಹನದ ಮೂಲ ಆರ್.ಸಿ. ಮಾಲೀಕರಾದ ಶ್ರೀ ಎ.ಸಿ. ಉಮೇಶ್ 
ಇವರಿಗೆ ಈ ಪ್ರಾಧಿಕಾರದಿಂದ ನೀಡಲಾದ 43ಬಿ ನೋಟಿಸಿಗೆ ಯಾವುದೇ ಉತ್ತರ ಬಾರದಿರುವ ಕಾರಣ ಪ್ರಾಧಿಕಾರವು 
ವಾಹನದ ಮುಟ್ಟುಗೋಲು ನಡವಳಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರುತ್ತದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೮೯ 
ಮೇಲಿನ ವಿದ್ಯಾಮಾನಗಳ ಸಂದರ್ಭದಲ್ಲಿ ವಾಹನದ ಮುಟ್ಟುಗೋಲು ನಡವಳಿ ವಿಚಾರಣೆಯನ್ನು ಪ್ರಾರಂಭಿಸಿ 
ಸರ್ಕಾರದ ಪರ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಸಾಕ್ಷಿಗಳ ಹೇಳಿಕೆಯನ್ನು ಪಡೆಯಲಾಗಿರುತ್ತದೆ. ಪ್ರತಿರಕ್ಷಾ ಸಾಕ್ಷಿಗಳು 
ಹಾಜರಾಗದೇ ಇದುದ್ದರಿಂದ ಪ್ರತಿ ರಕ್ಷಾಸಾಕ್ಷಿಗಳ ಹೇಳಿಕೆಯನ್ನು ಪಡೆಯಲಾಗಿರುವುದಿಲ್ಲ . 

ಈ ಪ್ರಕರಣದಲ್ಲಿ ಸರ್ಕಾರದ ಅಭಿಯೋಜನ ಪರ ಸಲ್ಲಿಸಿರುವ ಸಾಕ್ಷಾಧಾರಗಳಿಂದ ಈ ಕೆಳಗಿನ ವಿವಿಧಾಂಶಗಳನ್ನು 
ತೀರ್ಮಾನಿಸುವುದು ಅಗತ್ಯವಾಗಿದ್ದು ಪರಿಶೀಲನಾಂಶಗಳು ಈ ಕೆಳಗಿನಂತಿರುತ್ತದೆ. 
* 1) ದಿನಾಂಕ:12.10. 2007 ರಂದು ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ : ಕೆಎ - 18 - ಎಂ - 473 ರಲ್ಲಿ ಅಕ್ರಮವಾಗಿ 
ಯಾವುದೇ ರಹದಾರಿ ಪತ್ರವಿಲ್ಲದೆ 100 ಎಂಎಲ್‌ನ 10,000 ಸಾರಾಯಿ ಸ್ಯಾಚೇಟುಗಳನ್ನು ಸಾಗಾಣಿಕೆ ಮಾಡಲಾಗಿದೆಯೇ ? 

- 2) ವಶಪಡಿಸಿಕೊಂಡಿರುವ ವಾಹನ ಮಾಲೀಕ ತಾನೆಂದು, ತನಗೆ ತಿಳಿಯದೇ ಅಕ್ರಮ ಸಾರಾಯಿ ಸಾಗಾಣಿಕೆಗೆ 
ವಾಹನವನ್ನು ಉಪಯೋಗಿಸಲ್ಪಟ್ಟಿತ್ತು ಎಂಬುದನ್ನು ವಾಹನ ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ ? 

3) ಜಮ್ರುಪಡಿಸಲಾಗಿರುವ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ ? 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ, ಎರಡನೇ ಅಂಶವನ್ನು ನಕರಾತ್ಮಕವಾಗಿ ಮತ್ತು ಮೂರನೇ ಅಂಶವನ್ನು 
ಅಂತಿಮ ಆದೇಶದಂತೆ. 
ಪ್ರಾ . ಸಾ -1: 

- ಶ್ರೀ ವಿನೋದ್ ಕುಮಾರ್ ಅಬಕಾರಿ ಉಪ ನಿರೀಕ್ಷಕರು, ಮಂಗಳೂರು ಉತ್ತರ ವಲಯ -1 ರವರು 
ದಿನಾಂಕ:28. 01.2009 ರಂದು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಇವರು ಪ್ರಕರಣದ ಪಿರ್ಯಾದುದಾರರಾಗಿದ್ದು, ತಮ್ಮ 
ಸಾಕ್ಷಿಯನ್ನು ನೀಡಿರುತ್ತಾರೆ. ತಾನು ಕಳೆದ ನಾಲ್ಕು ವರ್ಷಗಳಿಂದ ಅಬಕಾರಿ ಉಪ ನಿರೀಕ್ಷಕನಾಗಿ ಜಾರಿ ಮತ್ತು ತನಿಖೆ, 
ಮಂಗಳೂರು ಉತ್ತರ ಮತ್ತು ಮಂಗಳೂರು ಉತ್ತರ ವಲಯ -1 ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. 
ದಿನಾಂಕ:12.10 . 2007ರಂದು ಅಬಕಾರಿ ಉಪ ಆಯುಕ್ತರು, ದ.ಕ. ಜಿಲ್ಲೆ, ಮಂಗಳೂರು ರವರ ಹಾಗೂ ಅಬಕಾರಿ ಉಪ 
ಅಧೀಕ್ಷಕರು, ಇಐಬಿ ಇವರ ನಿರ್ದೆಶನ ಮೇರೆಗೆ ಮಂಗಳೂರು ತಾಲ್ಲೂಕಿನ ಕಾವೂರು ಗ್ರಾಮದಲ್ಲಿ ಅಬಕಾರಿ ವಾಹನದೊಂದಿಗೆ 
ಗಸ್ತು ತಿರುಗುತ್ತಿರುವ ಸಮಯದಲ್ಲಿ ಕಿನ್ನಿಗೋಳಿ ಕಡೆಯಿಂದ ಮಂಗಳೂರು ಕಾವೂರು ಕಡೆಗೆ ಒಂದು ವೇಗವಾಗಿ ಮಾರುತಿ 
ಒಮಿನಿ ಬರುತ್ತಿರುವುದನ್ನು ತಡೆದು ನಿಲ್ಲಿಸಲು ಅದು ವೇಗವಾಗಿ ಚಲಿಸಿ 3 ಕಿ. ಮೀ . ದೂರದಲ್ಲಿ ನಿಲ್ಲಿಸಿದನು. ನಂತರ ನನ್ನ 
ಸಿಬ್ಬಂದಿಗಳು ಅವನನ್ನು ಬೆನ್ನಟ್ಟಿದಾಗ ಅವನು ಓಡಲು ಯತ್ನಿಸಿದನು. ನಂತರ ಸಿಬ್ಬಂದಿಗಳು ಅವನನ್ನು ಹಿಡಿದು ಆತನ 
ಗಾಡಿಯ ಬಳಿಗೆ ಕರೆದುಕೊಂಡು ಬಂದಾಗ ಅವನು ಗಾಬರಿಗೊಂಡನು. ನಂತರ ಗಾಡಿಯಲ್ಲಿ ಏನಿದೆ ಎಂದು ವಿಚಾರಿಸಿದಾಗ 
ಆತನು ಮೌನವಾಗಿದ್ದು, ನಂತರ ಸದ್ರಿ ಸ್ಥಳದಲ್ಲಿ ಪಂಚರನ್ನಾಗಿ ಮಾಡಲು ಯಾರೊಬ್ಬರೂ ಮುಂದೆ ಬಾರದ ಕಾರಣ ಹಾಗೂ 
ನ್ಯಾಯಾಲಯದಿಂದ ಸದ್ರಿ ವಾಹನವನ್ನು ತಪಾಸಣೆ ಮಾಡಲು ಸರ್ಚ್ ವಾರೆಂಟ್ ಪಡೆಯಲು ಕಾಲವಕಾಶವಿಲ್ಲದೇ 
ಇರುವುದರಿಂದ ಸ್ಥಳದಲ್ಲಿಯೇ ಸರ್ಚ್ ಮೆಮೊವನ್ನು ತಯಾರಿಸಿ ವಾಹನವನ್ನು ತಪಾಸಣೆ ಮಾಡಲಾಗಿ ವಾಹನದ ಒಳಗೆ 
ಸಾರಾಯಿ ವಾಸನೆ ಇರುವ 38 ಪ್ಲಾಸ್ಟಿಕ್ ಗೋಣಿ ಚೀಲಗಳಿದ್ದು , ಅವುಗಳಲ್ಲಿ ಒಟ್ಟು 10000 ಸಾರಾಯಿ ಸ್ಯಾಚೇಟುಗಳು 
ಕಂಡುಬಂದಿರುತ್ತದೆ. ಆ ಪ್ಲಾಸ್ಟಿಕ್ ಸಾರಾಯಿ ತೊಟೆಗಳಲ್ಲಿ ಗೌರಿಬಿದನೂರು ಇಂಡಸ್ಟ್ರೀಸ್, ಕರ್ನಾಟಕ ಪ್ರೈವೇಟ್ ಲಿಮಿಟೆಡ್ , 
ಗೌರಿಬಿದನೂರು ಎಂದು ನಮೂದಿತವಾಗಿರುತ್ತದೆ. ನಂತರ ಚಾಲಕನನ್ನು ವಿಚಾರಿಸಿದಾಗ ಅದು ಮಂಗಳೂರು ನಗರದ 
ಯಾರೋ ಒಬ್ಬ ವ್ಯಕ್ತಿ ಕೊಂಡು ಹೋಗುವುದಾಗಿ ತಿಳಿಸಿರುತ್ತಾನೆ. ಮಾರುತಿ ಓಮಿನಿ ಬಿಳಿ ಬಣ್ಣದಾಗಿದ್ದು ಸಂಖ್ಯೆ : ಕೆಎ - 18 
ಎಂ - 473 ಆಗಿರುತ್ತದೆ . ನಂತರ ವಾಹನ ಚಾಲಕನ ಹೆಸರನ್ನು ವಿಚಾರಿಸಲಾಗಿ ಆತನು ಆನಂದ , ಪ್ರಾಯ 32 ವರ್ಷ ಬಿನ್ 
ಗಿರಿಯಪ್ಪ ಪೂಜಾರಿ, ಪಳ್ಳಕೋಡಿ ಮನೆ, ಬಿಳಿಯೂರು ಗ್ರಾಮ , ಬಂಟ್ವಾಳ ತಾಲ್ಲೂಕು ಎಂದು ತಿಳಿಸಿರುತ್ತಾನೆ. ಕರ್ನಾಟಕ 
ರಾಜ್ಯದಲ್ಲಿ ಸಾರಾಯಿ ಸ್ಯಾಚೇಟು ಮಾರಾಟ ನಿಷೇಧವಿರುವುದರಿಂದ ಕರ್ನಾಟಕ ಅಬಕಾರಿ ಕಾಯಿದೆ ಕಾನೂನು ಅಡಿ ಅಪರಾಧ 
ಮತ್ತು ಶಿಕ್ಷಾರ್ಹವಾಗಿರುತ್ತದೆ ಎಂದು ಆತನಿಗೆ ತಿಳಿಸಿ ಸೊತ್ತು ಮತ್ತು ಸಾಗಾಣಿಕೆ ಮಾಡಿದ ವ್ಯಕ್ತಿಯನ್ನು ಇಲಾಖಾ ವಶಕ್ಕೆ 
ಪಡೆದುಕೊಂಡು ಸದ್ರಿ ಸ್ಥಳದಲ್ಲಿ ಪ್ರತಿಯೊಂದು ಚೀಲದಿಂದ ಒಟ್ಟು 38 ಸಾಚೇಟುಗಳನ್ನು ಮಾದರಿಯಾಗಿ ತೆಗೆದುಕೊಂಡು 
ಅವುಗಳಿಗೆ ಬಟ್ಟೆ ದಾರ ಕಟ್ಟಿ ಇಲಾಖಾ ಸೀಲು ಮಾಡಿ ಮಾದರಿ ಮೊಹರನ್ನು ಅಲ್ಲಿಯೇ ತಯಾರಿಸಲಾಯಿತು. ಆರೋಪಿ 
ಗುರುತು ಚೀಟಿಯನ್ನು ಮಾದರಿ ಸಾರಾಯಿ ಸ್ಯಾಚೇಟುಗಳಿಗೆ ಅಂಟಿಸಲಾಯಿತು. ನಂತರ ಆರೋಪಿಯೊಂದಿಗೆ ಸೊತ್ತುಗಳನ್ನು 
ಮತ್ತು ವಾಹನವನ್ನು ಕಛೇರಿಗೆ ತರಲಾಯಿತು. ಈ ಮಹಜರನ್ನು 10 - 45 ರಿಂದ 12 - 00 ಗಂಟೆಯವರೆಗೆ ಬರೆದು 
ಮುಗಿಸಲಾಯಿತು. ದಿನಾಂಕ: 15 .10.2007ರಂದು ರಾಸಾಯನಿಕ ವಿಶ್ಲೇಷಣೆಗೆ ಮಾದರಿಗಳನ್ನು ಗಿರಿಧರ ಅಬಕಾರಿ ರಕ್ಷಕ ಇವರ 
ಕೈಯಲ್ಲಿ ಕಳುಹಿಸಿ ದಿನಾಂಕ:07 .11. 2007ರಂದು ರಾಸಾಯನಿಕ ವಿಶ್ಲೇಷಣಾ ವರದಿ ಕಛೇರಿಗೆ ಬಂದಿರುತ್ತದೆ. ಅಧಿಕೃತ 
ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇಐಬಿ ದ.ಕ. ಜಿಲ್ಲೆ, ಮಂಗಳೂರು ಇವರು ದಿನಾಂಕ:27.10.2007ರಂದು 
ವಾಹನದ ಬಿ ವರದಿಗಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದಿರುತ್ತಾರೆ. ಪ್ರಕರಣಕ್ಕೆ 
ಸಂಬಂಧಿಸಿ ಜಫ್ತು ಮಾಡಲಾಗಿರುವ ಸಾರಾಯಿ ಸ್ಯಾಚೇಟುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 


೩೫೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
ದಿನಾಂಕ:02.07.2008ರಂದು ಅಧಿಕೃತ ಅಧಿಕಾರಿಯವರಿಗೆ ಕಳುಹಿಸಿಕೊಡಲಾಗಿದೆ. ಅಧಿಕೃತ ಅಧಿಕಾರಿಯವರ ಆದೇಶ ಸಂಖ್ಯೆ: 
ಎಸ್‌ಡಿಕೆ:ಡಿಟಿಸಿಆರ್‌:109 :2007 -08 , ದಿನಾಂಕ:22.09.2008ರಂದು ಸದ್ರಿ ಸಾರಾಯಿ ಸ್ಯಾಚೇಟುಗಳನ್ನು ಮುಟ್ಟುಗೋಲು 
ಹಾಕಿಕೊಂಡು ನಾಶಪಡಿಸಲು ಆದೇಶ ಹೊರಡಿಸಿರುತ್ತಾರೆ. ಈ ಆದೇಶದ ಪ್ರಕಾರ ಅಬಕಾರಿ ಉಪ ಅಧೀಕ್ಷಕರು, ಮಂಗಳೂರು 
ಉಪವಿಭಾಗ ಇವರ ಸಮಕ್ಷಮದಲ್ಲಿ ದಿನಾಂಕ:26.09. 2008ರಂದು ಬೆಳಿಗ್ಗೆ 11 -00 ಗಂಟೆ ಸಮಯಕ್ಕೆ ಸದ್ರಿ ಸೊತ್ತುಗಳನ್ನು 
ಅಬಕಾರಿ ಭವನದ ವಠಾರದಲ್ಲಿ ನಾಶಪಡಿಸಲಾಯಿತು. ನಂತರ ಸದ್ರಿ ತಕ್ಷೀರಿನ ಬಗ್ಗೆ ಮುಂದಿನ ತನಿಖೆ ನಡೆಸಲಾಗಿ 
ದಿನಾಂಕ:29. 11.2008 ರಂದು ಗೌರವಾನ್ವಿತ 3ನೇ ಜೆ. ಎಂ .ಎಫ್. ಸಿ. ನ್ಯಾಯಾಲಯ ಇಲ್ಲಿಗೆ ದೋಷಾರೋಪಣಾ ಪಟ್ಟಿಯನ್ನು 
ಸಲ್ಲಿಸಲಾಯಿತು. ಪ್ರಕರಣದ 1ನೇ ಆರೋಪಿ ಮತ್ತು ವಾಹನದ ಮಾಲೀಕ ಇವರನ್ನು 2ನೇ ಆರೋಪಿಯನ್ನಾಗಿ ನಮೂದಿಸಿ 
ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುತ್ತೇನೆ. ಸಾಕ್ಷಿ ವಿಚಾರಣೆಯಲ್ಲಿ ಈ ಕೆಳಕಂಡ ದಾಖಲೆಗಳನ್ನು ನ್ಯಾಯಾಲಯದಲ್ಲಿ 
ಗುರುತಿಸಿರುತ್ತೇನೆ. 

1) ಅಪರಾಧ ಸ್ಥಳದಲ್ಲಿ ತಯಾರಿಸಿದ ಸ್ಥಳ ಮಹಜರು - ಇಎಕ್ಸ್ಪಿ - 1 

2) ಜಪ್ತುಪಡಿಸಿದ 10000 ಅಕ್ರಮ ಸಾರಾಯಿ ಸ್ಯಾಚೇಟುಗಳ ಮಾದರಿ ಮೇಲೆ ಹಚ್ಚಲಾದ ಮಾದರಿ ಗುರುತು ಚೀಟಿ 
ಇಎಕ್ಸ್ಪಿ - 2 . 

3) ಅಪರಾದ ಸ್ಥಳದಲ್ಲಿ ಸರ್ಚ್ ಮೆಮೋ ತಯಾರಿಸಿದ ಪ್ರತಿ - ಇಎಕ್ಸ್ಪಿ - 3. 

4) ಅಪರಾಧ ಸ್ಥಳದಲ್ಲಿ ವಶಪಡಿಸಿಕೊಳ್ಳಲಾದ ಒಂದನೇ ಸೊತ್ತು 10000 ಸಾರಾಯಿ ಸ್ಯಾಚೇಟುಗಳು, 2ನೇ ಸೊತ್ತು 
ಬಿಳಿ ಮಾರುತಿ ಒಮ್ಮಿ ವ್ಯಾನ್ ಸಂಖ್ಯೆ: ಕೆಎ - 18 - ಎಂ - 473 ನ್ನು ಜಪ್ತುಪಡಿಸಿದ ಬಗ್ಗೆ ಮತ್ತು 100 ಎಂಎಲ್‌ನ 38 ಸಾರಾಯಿ 
ಸ್ಯಾಚೇಟುಗಳ ಮಾದರಿಗಳನ್ನು ತೆಗೆದಿರುವ ಬಗ್ಗೆ ಪ್ರಾಧಿಕಾರಕ್ಕೆ ಒಪ್ಪಿಸಿರುವ ಸೊತ್ತುಗಳ ಜತ್ತು ವರದಿ - ಇಎಕ್ಸ್ಪಿ- 4, 

5) ಅಕ್ರಮ ಸೊತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ನೊಂದಾಯಿಸಿರುವ ಪ್ರಕರಣದ 
ಪ್ರ. ಮಾ . ವ. ದಿನಾಂಕ:12.10 . 2007ರ ಮೊ . ಸಂ .10 /07 - 08ರ ಪ್ರತಿ ಇಎಕ್ಸ್ಪಿ - 5. 

6) ದಿನಾಂಕ:15 .10 .2007ರಂದು ರಾಸಾಯನಿಕ ವಿಶ್ಲೇಷಕರು ಮಂಗಳೂರು ಇವರಿಗೆ ಮಾದರಿಗಳನ್ನು ಕಳುಹಿಸಿರುವ 
ಬಗ್ಗೆ ಬರೆಯಲಾಗಿರುವ ಕೋರಿಕೆ ಪತ್ರ ಸಂಖ್ಯೆ: ಮಂಗಳೂರು ಉತ್ತರ ಜಾ ಮತ್ತು ತ/ ಸಿಆರ್‌ಎಂ /18/2007 - 08 ಪತ್ರದ ಪ್ರತಿ 
ಇಎಕ್ಸ್ಪಿ -6 . 

7) ದಿನಾಂಕ:07.11.2007ರಂದು ರಾಸಾಯನಿಕ ವಿಶ್ಲೇಷಕರಿಂದ ಪಡೆಯಲಾದ ಮಾದರಿ ವರದಿ ಪ್ರತಿ ಇಎಕ್ಸ್ಪಿ - 7. 

8) 100 ಎಂಎಲ್‌ನ 10000 ಸಾರಾಯಿ ಸ್ಯಾಚೇಟುಗಳನ್ನು ( ಮಾದರಿಗಳನ್ನು ಹೊರತುಪಡಿಸಿ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಪ್ರಾಧಿಕಾರಕ್ಕೆ ಒಪ್ಪಿಸಿರುವ ದಿನಾಂಕ:21.07.2008ರ ಪ್ರತಿ ಇಎಕ್ಸ್ಪಿ - 8 ಎಂದು 
ಅಭಿಯೋಗದ ಪರ ಪಿಡಬ್ಲೂ - 1ರವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡ ಬಗ್ಗೆ ತಮ್ಮ ಸಾಕ್ಷಿಯನ್ನು 
ನೀಡಿರುತ್ತಾರೆ. 
ಪಾಟೀಸವಾಲು: ವಾಹನದ ಮಾಲೀಕರಾಗಲೀ ಮಾಲೀಕರ ಪರ ವಕೀಲರಾಗಲಿ ಈ ಪ್ರಕರಣದಲ್ಲಿ ಯಾವುದೇ ಆಸಕ್ತಿ 
ತೋರಿಸದೇ ಇರುವುದರಿಂದ ಪಾಟಿ ಸವಾಲು ಇಲ್ಲ ಎಂದು ಪರಿಗಣಿಸಲಾಯಿತು. 

ಈ ಪ್ರಕರಣದ ಫಿರ್ಯಾದುದಾರರು ಪೂರಕವಾಗಿ ನೀಡಿರುವ ಸಾಕ್ಷಾಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿನಾಂಕ :12.10 .2007ರಂದು ಜಪ್ತುಪಡಿಸಿರುವ ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ: ಕೆಎ -18 - ಎಂ - 473ರಲ್ಲಿ 
ಅಕ್ರಮವಾಗಿ ಸಾರಾಯಿ ಸಾಗಾಣಿಕೆಯಾಗಿರುವುದು ಸಾಭೀತಾಗಿರುವುದರಿಂದ ಒಂದನೇ ಅಂಶವನ್ನು ಗುಣಾತ್ಮಕವಾಗಿ 
ಪರಿಗಣಿಸಲಾಗಿದೆ. 

ಇಂತಹ ಅಕ್ರಮ ಸಾರಾಯಿಯು ತನ್ನ ತಿಳುವಳಿಕೆಗೆ ಬಾರದೇ ನಡೆದಿದೆ ಎಂಬುದನ್ನು ಸಾಕ್ಷಾಧಾರಗಳೊಂದಿಗೆ 
ಸಾಭೀತುಪಡಿಸುವುದು ಅಕ್ರಮ ಸಂದರ್ಭದಲ್ಲಿ ವಾಹನದ ಸುಪರ್ಧಿ ಹೊಂದಿರುವ ಮಾಲೀಕರ ಆದ್ಯ 
ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದಲ್ಲಿ ವಾಹನದ ಮೂಲ ನೊಂದಣಿ ಬಿ ರಿಜಿಸ್ಟ್ರಾರ್ ಎಕ್ಸ್ಟ್ರಾಕ್ಟ್ ಪ್ರಕಾರ 
ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟೀಸು ನೀಡಲಾಗಿ, ಸದ್ರಿ ನೋಟೀಸು ಜಾರಿಯಾಗಿದ್ದರೂ , ಯಾವುದೇ 
ಸಮಂಜಾಯಿಷಿ ಉತ್ತರ ಈ ಪ್ರಾಧಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಪ್ರಕರಣ ದಾಖಲಾಗಿ ಸುಮಾರು 1 ವರ್ಷ 3 
ತಿಂಗಳುಗಳು ಕಳೆದಿದ್ದರೂ ತನ್ನ ವಾಹನವನ್ನು ಪಡೆದುಕೊಳ್ಳುವ ಬಗ್ಗೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೇ ಇರುವುದು 
ಹಾಗೂ ಈ ಬಗ್ಗೆ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸೂಕ್ತ ಸಾಕ್ಷಾಧಾರಗಳೊಂದಿಗೆ ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ 
ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಉಪಯೋಗಿಸಲಾಗಿದೆ ಎಂದು ರುಜುವಾತು ಪಡಿಸಲು ವಾಹನದ ಮಾಲೀಕರು 
ವಿಫಲರಾಗಿರುವುದರಿಂದ ಹಾಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗದೇ ಇರುವುದನ್ನು ಗಮನಿಸಿದಾಗ ವಾಹನ 
ಮಾಲೀಕರು ತನ್ನ ತಿಳುವಳಿಕೆಯಿಂದಲೇ ವಾಹನವನ್ನು ಅಕ್ರಮ ಸಾರಾಯಿ ಸಾಗಾಣಿಕೆಗೆ ಬಳಸಿರುವುದು ನಿಸ್ಸಂದೇಹವಾಗಿ 
ಸಾಬೀತಾಗಿರುತ್ತದೆ. ಈ ಮೇಲಿನ ಕಾರಣಗಳಿಂದ ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೯೧ 
ಈ ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಈ ಪ್ರಕರಣದಲ್ಲಿ ಜಮ್ಮು 
ಪಡಿಸಲಾಗಿರುವ ಮಾರುತಿ ಓಮಿನಿ ವ್ಯಾನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದೇ ಸೂಕ್ತವೆಂದು ಪ್ರಾಧಿಕಾರವು 
ತೀರ್ಮಾನಿಸಿ ಈ ಪ್ರಕರಣದಲ್ಲಿ ಜಪ್ತುಪಡಿಸಲಾಗಿರುವ ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ : ಕೆಎ - 18 - ಎಂ - 473ನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ನೂರ್ ಮಹಮ್ಮದ್ ಹುಸೇನ್, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಜ್, ದಕ್ಷಿಣ ಕನ್ನಡ 
ಜಿಲ್ಲೆ , ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಾಲಂ 43( ಎ) ಅಡಿಯಲ್ಲಿ ದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಿಯಮ 43( ಬಿ) ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಅಬಕಾರಿ ಉಪ ನಿರೀಕ್ಷಕರು 
(1), ಜಾರಿ ಮತ್ತು ತನಿಖೆ, ಮಂಗಳೂರು ಉತ್ತರ ಇವರ ತಕ್ಷೀರು ಸಂಖ್ಯೆ:10/2007 - 08 ದಿನಾಂಕ: 12 .10.2007ರಲ್ಲಿ 
ಜಪ್ತುಪಡಿಸಿಕೊಂಡಿರುವ ಮಾರುತಿ ಓಮಿನಿ ವ್ಯಾನ್ ಸಂಖ್ಯೆ : ಕೆಎ -18- ಎಂ - 473 ( ಚಾಸೀಸ್ ನಂ . ST 91 IN 758006 ಮತ್ತು 
ಇಂಜಿನ್ ನಂ .254889) ನ್ನು ನಿಯಮ 43ಎ ( 2) ರನ್ವಯ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ 
ನೀಡಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ: 30 .01. 2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ನೂರ್ ಮಹಮ್ಮದ್ ಹುಸೇನ್ 

ಅದಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, 

ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ - I 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾ . ಸಾ .- : ಶ್ರೀ ವಿನೋದ್‌ಕುಮಾರ್ , ಅಬಕಾರಿ ಉಪ ನಿರೀಕ್ಷಕರು (1), ಮಂಗಳೂರು ಉತ್ತರ ವಲಯ - | 

- ಅನುಬಂಧ - | | 

ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 
ಇಎಕ್ಸ್ಪಿ - 1 : ಮಹಜರು ಪ್ರತಿ 
ಇಎಕ್ಸ್ಪಿ - 2 : ಮಾದರಿ ಮೊಹರು 
ಇಎಕ್ಸ್ಪಿ - 3 : ಸರ್ಚ್ ಮೆಮೋ 
ಇಎಕ್ಸ್ಪಿ - 4 : ಜಪ್ತುಪಡಿಸಿದ ಸೊತ್ತುಗಳ ಪಟ್ಟಿ 
ಇಎಕ್ಸ್ಪಿ -5 : ಪ್ರಥಮ ವರ್ತಮಾನ ವರದಿ 
ಇಎಕ್ಸ್ಪಿ - 6 : ದಿನಾಂಕ:05. 10.2007ರಂದು ರಾ . ವಿ. ಮಂಗಳೂರು ಇವರಿಗೆ ಬರೆದ ಕೋರಿಕೆ ಪತ್ರ. 
ಇಎಕ್ಸ್ಪಿ -7 : ರಸಾಯನಿಕ ವಿಶ್ಲೇಷಣಾ ವರದಿ ಪ್ರತಿ. 
ಇಎಕ್ಸ್ಪಿ- 8 : ತನಿಖಾ ವರದಿ ದಿನಾಂಕ: 21. 07.2008. 

ಅನುಬಂಧ - II 
ವಾಹನ ಮಾಲೀಕರ ಪರವಾಗಿ ವಿಚಾರಣೆ ಮಾಡಲಾದ ಸಾಕ್ಷಿದಾರರು: 
ಅರ್ಜಿದಾರರ ಹೇಳಿಕೆ: - ಯಾವುದು ಇಲ್ಲ - 

ಅನುಬಂಧ - IN 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ದಾಖಲೆಗಳು: - ಯಾವುದು ಇಲ್ಲ - 

ನೂರ್ ಮಹಮ್ಮದ್ ಹುಸೇನ್ 

ಅದಿಕೃತ ಅದಿಕಾರಿಗಳು ಹಾಗೂ 
ಪಿ . ಆರ್ .186 

ಡೆಪ್ಯುಟಿ ಕಮೀಷನರ್ ಆಫ್ ಎಕ್ಸೆಜ್, 
ದಕ್ಷಿಣ ಕನ್ನಡ ಜಿಲ್ಲೆ , ಮಂಗಳೂರು. 


೩೫೯೨ - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಭೂ ದಾಖಲೆಗಳ ಜಂಟಿ ನಿರ್ದೆಶಕರು , ನಗರಮಾಪನ ಉತ್ತರವಲಯ , ಬೆಳಗಾವಿ 

ತಿದ್ದುಪಡಿ ಆದೇಶ 
ಸಂಖ್ಯೆ:ಸಿಟಿಎಸ್: ಇಎಕ್ಸ್ಟಿ - 18 /2006 - 07 , ದಿನಾಂಕ:5ನೇ ಸೆಪ್ಟೆಂಬರ್ , 2009 
ಸಂಖ್ಯೆ :ಸಿಟಿಎಸ್/ ಇಎಕ್ಸ್‌ಟಿ/ 8/2006 - 07, ದಿನಾಂಕ : 20 .01. 2007ರಡಿ ಲಕ್ಷೇಶ್ವರ ಪಟ್ಟಣದ ದೇಸಾಯಿ ಬಣ, ಪೇಟ 
ಬಣ, ಹಿರೇ ಬಣ, ಹುಲಗೇರಿ ಬಣ ಪ್ರದೇಶದ ನಗರಮಾಪನ ಕಾರ್ಯ ಕೈಗೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿತ್ತು . ಆದರೆ 
ಸರ್ಕಾರಿ ಆದೇಶ ಸಂಖ್ಯೆ :ಕಂಇ/82/ಭೂದಾಅ/2003 ದಿನಾಂಕ: 07 . 02 .2004ರಡಿ ಲಕ್ಷೇಶ್ವರ ಪಟ್ಟಣದ ಹುಲಗೇರಿ ಬಣಕ್ಕೆ 
ಸೇರಿದ ಮಂಜಲಾಪುರ ಪ್ರದೇಶದಲ್ಲಿ ಮಾತ್ರ ನಗರಮಾಪನ ಕಾರ್ಯ ಕೈಗೊಳ್ಳಲು ಮಂಜೂರಾತಿ ನೀಡಿರುವುದರಿಂದ, ಕೆಳಕಂಡ 
ಅನುಬಂಧದಲ್ಲಿಯ ಗ್ರಾಮಗಳು ಹಾಗೂ ಸರ್ವೆ ನಂಬರುಗಳನ್ನು ನಗರಮಾಪನ ಕಾರ್ಯಕ್ಕೆ ಅಳವಡಿಸಲು ಉದ್ದೇಶಿಸಿದ್ದನ್ನು 
ಕೈಬಿಡಲಾಗಿದೆ. 

ಭೂ ದಾಖಲೆಗಳ ಜಂಟಿ ನಿರ್ದೆಶಕರು, 

ನಗರಮಾಪನ ಉತ್ತರವಲಯ , ಬೆಳಗಾವಿ. 

ಅನುಬಂಧ 
ವಿಸ್ಕತ ನಗರಮಾಪನ ಕಾರ್ಯದಿಂದ ಕೈಬಿಡಲಾಗಿರುವ ಲಕ್ಷೇಶ್ವರ ಪಟ್ಟಣದ ಪ್ರದೇಶಗಳು 
ಅ. ನಂ . ತಾಲ್ಲೂಕು | ಹೋಬಳಿ | ಗಾಮ ಸ. ನಂ . | ಹಿ. ನಂ . | ಆಕಾರ ಬಂದ ಪ್ರಕಾರ ಕ್ಷೇತ್ರ 
1. ( ಶಿರಹಟ್ಟಿ ಲಕ್ಷೇಶ್ವರ ದೇಸಾಯಿಬಣ | 5 | 1 

1 -35 
- 2 | 5- 05 
3 | 

8 -22 


- 4 


3 -11 


| 


6 . 


_ 5 
6 
7 


175 


11 . 


12 . 
13. 
14 . 


176 


15 . 


16 . 
17. 


5 - 74 
2 -13 
7 -39 
23 - 32 
10- 36 
2 - 28 
1 - 39 
5 - 25 
5 -25 
5 - 26 
6 - 02 
5 - 24 
5 - 24 
7 - 09 
7 - 26 
6 - 23 
10- 11 
2 - 05 
6 - 0 
5 - 25 
8 - 21 . 
6 - 00 
15 - 16 
2 -16 
2-29 


18 . 


177 


19 . 


92 


20. 
21. 
22. 
23 . 
24 . 
25 . 
26 . 


93 


27. 


| 


| 


| 


94 


28. 


| 


29 . 


| 


| 


95 


1 
2 


| 


| 
| 


| 


31. 


96 


33 . 


97 


98 


31. 


100 


38. 
39. 


41 . 


46. 


104 


48. 


105 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮ , ೨೦೦೯ 

೩೫೯೩ 
ಅ . ನಂ . | ತಾಲೂಕು ಹೋಬಳಿ || ಗಾಮ - ಸ. ನಂ . | ಹಿ . ನಂ . | ಆಕಾರ ಬಂದ ಪ್ರಕಾರ ಕೇತ 
30 . | ಶಿರಹಟ್ಟಿ | ಲಕ್ಷೇಶ್ವರ | ದೇಸಾಯಿಬಣ 

3 

5 -28 

11- 06 
32 . 

16 - 23 
| 1 - 221 

16 - 07 
34. 

1 . 

14 -28 
35 . 

0 -12 
36. 

99 

13- 35 
7 -22 
4 - 18 

3 - 24 
40 . 

101 

2 -28 
7 -19 

4 -20 
102 

6 - 07 
5 -12 
5 -10 

5 - 11 
47 . 

20 -10 

9 - 01 
49 . 

4 -32 
50. 

4 -14 
51 . 

106 

17 -28 
52 . 

0 -12 
53 . 

107 

19- 33 
172 

4 - 09 
4 - 09 
4 -09 

8 -08 
58 . [ ಶಿರಹಟ್ಟಿ ಲಕ್ಷೇಶ್ವರ ಪೇಠಬಣ | 14 

2 - 20 

3- 20 
60. 

ЗА 

0 - 07 
61. 

0 - 03 
3C 

0 - 01. 
63 . 

3D 

0 - 01 
64 , 

3E 

0 - 01 . 
65 . 

3F 

0 - 01 
66. 

0 - 01 . 
67. 

ЗН . 

0 - 02 
68 . 

3K 

0 - 10 
69 . 

3J 

1 -39 
70. 

4 | 

4- 07 


54. 


55 . 


56. 


51 . 


50 . 


ЗВ 


62 . 


3G 


Ch6. 


K 


71 . 


78. 


19 . 


81 . 


82 . 


83. 


85. 


86 . 


88 . 


89 


೩೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಅ . ನಂ . | ತಾಲೂಕು | ಹೋಬಳಿ ಗಾಮ | ಸ . ನಂ . | ಹಿ . ನಂ . | ಆಕಾರ ಬಂದ ಪ್ರಕಾರ ಕೇತ 
71 . 

4 - 06 
72 . 

7 -00 
73 . 

3 -00 
74. 

4 - 00 
75 . | ಶಿರಹಟ್ಟಿ ಲಕ್ಷೇಶ್ವರ ಹಿರೇಬಣ | 5 | 

6 -25 
76. 

6 -20 
1 - 38 
1 - 39 

4 -00 
80. 

4 -10 
2 -23 
2 -22 
2 - 15 
2 - 14 
2 - 21 
2 - 24 

2 -19 
16B 

3- 19 
16A 

3 -26 
90. 

4 -08 
91. 

17 - 01 
17A 

10 - 07 
17B 1 - 145 

10 -10 
94 , 

36A 

7 -22 
95 . 

1 - 67 

7 - 05 
96. 

36C 1 - 53 

4 - 22 
36D 1 - 42 

5 - 08 

12 -06 
99 . 

328 1 

4 -10 | 
100 . 

2 | 

2- 03 
101. 

| 3 | 

2 - 32 
102 . 

329 

| 12- 28 | 

ಭೂ ದಾಖಲೆಗಳ ಜಂಟಿ ನಿರ್ದೆಶಕರು, 
ಪಿ . ಆರ್ . 891 

ನಗರಮಾಪನ ಉತ್ತರವಲಯ, ಬೆಳಗಾವಿ . 
KARNATAKA ELECTRICITY REGULATORY COMMISSION 
9/2, 6th and 7th Floors , M . G . Road, BANGALORE - 560 001 

Notification No. S / 03 / O / Dated : 9th September, 2009 
Preamble : 

Under Section 61 read with Section 62 of the Electricity Act, 2003 , the Commission is empowered 
to specify the terms and conditions for determination of tariff for supplying power by a generating 


92. 
93 . 


36B 


97 . 


98. 


327 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೯೫ 
company to the Distribution Licensees. While specifying the terms and conditions , the Commission shall 
be guided by the following : 
(a ) the principles and methodologies specified by the Central Commission for determination of the 

tariff applicable to generating companies and transmission licensees ; 
(b ) the generation , transmission , distribution and supply of electricity are conducted on commercial 

principles; 
(c) the factors which would encourage competition , efficiency , economical use of the resources , 

good performance and optimum investments ; 
( d ) safeguarding of consumers interest and at the same time, recovery of the cost of electricity in a 

reasonable manner; 
( e ) the principles rewarding efficiency in performance ; 
(f) multi-year tariff principles; 
(g ) that the tariff progressively , reflects the cost of supply of electricity , and also, reduces and 

eliminates cross -subsidies within the period to be specified by the Appropriate Commission ; 
(h ) the promotion of co - generation and generation of electricity from renewable sources of energy ; 
(i) the National Electricity Policy and tariff policy . 

CERC has issued regulations specifying the terms and conditions of generation and transmission 
tariff vide its Notification dated 18 .1 .2009 . The Commission had published the draft Karnataka Electricity 
Regulatory Commission (Terms and Conditions of Generation Tariff) Regulations , 2008 on 1.8 .2008 and 
had invited objections, comments and suggestions from the stakeholders. The Commission held a public 
hearing on 18 .2 .2009 in this regard to elicit the views of the persons interested including the stakeholders . 

Taking guidance from the CERC Regulations on generation tariff and considering the views / 
objections / comments / suggestions of the stakeholders , the Commission has finalized the regulations. 

Therefore in exercise of the powers conferred under Sections 61, 62 and 86 , Clauses (zd ), (ze ) 
and (zf) of sub - section (2 ) of section 181 of the Electricity Act 2003 read with the CERC (Terms and 
Conditions of Tariff ) Regulations 2009 and all other powers enabling it in this behalf, the Karnataka 
Electricity Regulatory Commission hereby makes the following regulations namely : 

Karnataka Electricity Regulatory Commission (Terms and Conditions for Determination of 
Generation Tariff ) Regulations, 2009 

CHAPTER -1 

PRELIMINARY 
1. Short Title , Extent and commencement 
1. 1 These Regulations shall be called Karnataka Electricity Regulatory Commission ( Terms and 

Conditions for Determination of Generation Tariff) Regulations , 2009 . 
1. 2 These Regulations shall extend to the whole of the State of Karnataka . 
1.3 These Regulations shall come into force from the date of their publication in the Karnataka 

Gazette and unless reviewed earlier or extended by the Commission , shall remain in force up to 
31st March 2014 . 

Scope and Extent of Application ; 
2 . 1 These regulations shall apply to ; 
2. 1.1 all the cases filed after 1.4. 2009 for determination of generation of tariff for supply of electricity to 

a distribution licensee under Section 62 of Electricity Act , 2003 , 


2352 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - a 
2 . 1 .2 the state owned generating stations where the capacity is allocated by the State Government 

either under Section 132 of the Electricity Act, 2003 or under provisions of Karnataka Electricity 

Reforms Act, 1999 , 
2 . 1.3 the new generating units / blocks / stations which have achieved or will achieve commercial 

operation on or after 1st of April 2009 , 
2 .1. 4 the existing stations which have achieved commercial operation before 1st of April 2009 but PPAS 

are yet to be approved by the Commission ; provided that the tariff negotiated is as per the then 
applicable orders / regulations and is being applied shall continue to apply till PPA/s is/ are 

approved by the Commission , 
2.1.5 the existing stations which have achieved commercial operation during the block period from 1st 

April 2004 to 31st March 2009 for which PPAs are yet to be approved by the Commission ; 
provided that the tariff for such stations till 31.3.2009 shall be as determined in accordance with 

CERC (Terms and Conditions of Tariff) Regulations, 2004 . 
2 . 2 These regulations shall notbe applicable to ; 
2 .2 . 1 

non - conventional energy generating stations and captive power plants selling electricity to the 
distribution licensees which are governed by the separate set of regulations issued by the 

Commission from time to time, 
2 .2 .2 the existing stations which have achieved commercial operation before 1st of April 2009 and for 

which power purchase agreement has already been approved by the Commission . Provided that 
the tariff for such stations shall be continued to be regulated as per the terms of the PPA only till 

the expiry of the period of PPA and thereafter tariff shall be determined as per these Regulations, 
2 . 2 . 3 the existing stations from whom purchase of power is being done through concluded contracts till 

the period of the same expires . Provided that the tariff for such stations shall, for the term of the 

contracts, continue to be governed as per its agreed terms and conditions . 
2 . 2 . 4 in respect of supply of electricity to a licensee made through an arrangement which has been 

accepted by the Commission for the purpose of ERC of ESCOMs. Provided that the generating 
company and the distributing company which are parties to such an arrangement shall enter into 
a PPA in accordance with these Regulations and submit the same for the approval of the cases 

within three months from the date of notification of these regulations. 
3. Definitions 

a ) In these Regulations, unless the context otherwise requires : 
1. “ Act” means the Electricity Act, 2003 ( 36 of 2003); 
2. Additional Capitalization means the capital expenditure incurred or projected to be incurred 

after the date of Commercial Operation of the project and admitted by the Commission after 

prudence check . 
3. Authority means Central Electricity Authority referred to in Section 70 of the Act; 
4 . Auxiliary Energy Consumption or AUX in relation to a period in case of a generating station 

means the quantum of energy consumed by the auxiliary equipment of the generating station 
and transformer losses within the generating station , expressed as a percentage of the sum of 

gross energy generated at the generator terminals of all the units of the generating station ; 
5 . Auditor means an auditor appointed by the generating company in accordance with the 

provisions of sections 224 , 233B , and 619 of the Companies Act 1956 (1 of 1956 ); 
6 . “Applicant means a Generating Company who has made an application with the Commission 

for determination of tariff in accordance with the provisions of the Act and these Regulations 


2007 - a ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೯೭ 
and includes a Company whose tariff is subject to review by the Commission either suo -motu or 

on a petition by any interested or affected person ; 
7 . Beneficiary In relation to a generating station means the person purchasing electricity 

generated at such a generating station whose tariff is determined under these Regulations; 
8. Block’ in relation to a Combined Cycle thermal generating station includes combustion turbine 

– generator (s ), associated waste heat recovery boiler (s ), and connected steam turbine – 

generator and auxiliaries ; 
9 . Capital Cost means capital cost as defined in clause 8 of these Regulations ; 
10 . Commission means the Karnataka Electricity Regulatory Commission ; 
11 . CERC means the Central Electricity Regulatory Commission ; 
12 . Change in Law means occurrence of any of the following events : 

i) the enactment, bringing into effect, adoption , promulgation , amendment, modification or 

repeal of any law ; or 
ii) change in interpretation of any law by a competent court, Tribunal or Indian Governmental 

Instrumentality, which is the final authority under law for such interpretations ; or 
iii) change by any competent statutory authority in any consent, approval or license available or 

obtained for the project ; 
13 . Cut off Date means 314 March of the year closing after two years of the year of commercial 

operation of the project and in case the project is declared under commercial operation in the 
last quarter of a year , the cut off date shall be 31stMarch of the year closing after three years of 

the year of commercial operation ; 
14. CTU means Central Transmission Utility , which means any Government Company , which the 

Central Governmentmay notify under sub -section (1) of Section 38 as defined in the Act; 
15 . Date of Commercial Operation or COD means: 

a ) in relation to a unit or block of the thermal generating station , the date declared by the 

generating company after demonstrating the Maximum Continuous Rating (MCR ) or 
Installed Capacity ( IC ) through a successful trial run , after notice to the beneficiaries , 
from 0000 hour of which scheduling process as per the Indian Electricity Grid Code 
(IEGC ), Karnataka Electricity Grid Code is fully implemented , and in relation to the 
generating station as a whole , the date of commercial operation of the last unit or block 

of the generating station : 
b ) in relation to a unit of a hydro generating station , the date declared by the generating 

company from 0000 hours ofwhich , after notice to the beneficiaries , scheduling process 
in accordance with the Indian Electricity Grid Code ( IEGC ) / Karnataka Electricity Grid 
Code is fully implemented , and in relation to the generating station as a whole , the day 
declared by the generating company after demonstrating peaking capability 
corresponding to installed capacity of the generating station through a successful trial 

run , after notice to the beneficiaries. 
Provided that in respect of existing generating stations, the unit/units , which have been 
declared under commercial operation on or after 1st April 2009, the CoD shall be reckoned 

separately for the purposes of tariff computations . 
Note : ( 1) In case the hydro generating station with pondage or storage is not able to demonstrate 

peaking capability corresponding to the installed capacity for the reasons of in -sufficient 
reservoir or pond level, the date of commercial operation of the last unit of the 


೩೫೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - 2 
generating station shall be considered the date of commercial operation of the 
generating station as a whole, provided that it will be mandatory for such hydro 
generating station to demonstrate peaking capability equivalent to installed capacity of 
the generating unit or the generating station as and when such reservoirl pond level is 

achieved . 
(2 ) In case of purely run -of- river hydro generating station , if the unit or the generating 

station is declared under commercial operation during lean inflows period when the 
water is not sufficient for such demonstration , it shall be mandatory for such hydro 
generating station or unit to demonstrate peaking capability equivalent to installed 

capacity as and when sufficient inflow is available . 
16 . “Declared Capacity or " DC ” in relation to a generating station means, the capability to 

deliver ex -bus electricity in MWs declared by such generating station in relation to any time 

block of the day or whole of the day, duly taking into account the availability of fuel or water ; 
17 . "Design Energy means the quantum of energy , which could be generated in a 90 % 

dependable year with 95 % installed capacity of the generating station ; 
18 . “Distribution Licensee means a Licensee authorized to operate and maintain a 

distribution system for supplying electricity to the consumers in his area of supply ; 
19. ERC means the Expected Revenue From Charges that a generating company/ 

Transmission or Distribution licensee is permitted to recover ; 
20 . ESCOMs means electricity supply companies, having licence to supply electricity in their 

area of supply , in the State of Karnataka ; 
21. “Existing Generating Station means a generating station declared under commercial 

operation from a date prior to 01.04 .2009; 
22 . “Financial year or FY means the period commencing on 1st April of a calendar year and 

ending on 31stMarch of the immediately following calendar year; 
Gross Calorific Value or GCV in relation to a thermal generating station means the heat 
produced in kcal by complete combustion of one kilogram of solid fuel or one litre of liquid 
fuel or one standard cubic meter of gaseous fuel, as the case may be ; 
Gross Station Heat Rate or GHR means the heat energy input in kcal required to 
generate one kwh of electrical energy at generator terminals of a thermal generating 
station ; 
Infirm Power means electricity injected into the grid prior to commercial operation of the 
unit or block of the generating station ; 
Installed Capacity or IC means the summation of the name plate capacities of all the 
units in the generating station or the capacity of the generating station (reckoned at the 

generator terminals ), approved by the Commission from time to time; 
27 . Maximum Continuous Rating or MCR in relation to a unit of the thermal generating 

station means the maximum continuous output at the generator terminals , guaranteed by 
the manufacturer at rated parameters, and in relation to a block of a combined cycle 
thermal power generating station means the maximum continuous output at the generator 
terminals, guaranteed by the manufacturer with water /steam injection ( if applicable ) and 

corrected to 50 HZ grid frequency and specified site conditions; 
28 . New Generating Station means a generating station declared under commercial 

operation on or after 01. 04 . 2009; 


26 . 


2007 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೫೯೯ 
29 . Normative Annual Plant Availability Factor or NAPAF in relation to generating station 

means the availability factor specified in Clause 26 of these Regulations in respect of 
thermal generating station and in Clause 27 of these Regulations in respect of hydro 

generating station ; 
30 . Operation and Maintenance Expenses or O & M Expenses means the expenditure 

incurred on operation and maintenance of the project or part thereof, and includes the 

expenditure on manpower, repairs , spares , consumables , insurance and overheads ; 
31. Original Project Cosť means the actual expenditure incurred by the generating company 

within the original scope of the project up to the cut off date as admitted by the 

Commission ; 
32 . Plant Availability Factor (PAF ) in relation to a generating station for any period means 

the average of the declared capacities ( DCs) for all the days during that period expressed 
as percentage of the installed capacity in MWs reduced by the normative auxiliary energy 

consumption ; 
33 . Project means a generating station and in case of a hydro generating station , includes all 

components of generating facility such as dam , intake , water conductor system , power 

generating station and generating units of the scheme as apportioned to power generation ; 
34 . Run -of-river Generating station means a hydro electric power generating station which 

has no upstream pondage ; 
35 . Run - of-river Generating station with pondage means a hydro electric power generating 

station with sufficient pondage formeeting the diurnal variation of power demand ; 
36 . Storage Type Generating station means a hydro electric power generating station 

associated with large storage capacity to enable variation of generation of electricity 

according to demand ; 
37 . Scheduled Energy means the quantum of energy scheduled by the concerned State Load 

Despatch Centre to be injected into the Grid by a generating station over a day; 
38 . Scheduled Generation or SG ’ at any time or for any period or time block means schedule 

of generation in MW or MWh ex -bus , given by the concerned Load Despatch Centre . 
39. Note: For the open cycle gas turbine generating station or a combined cycle generating 

station if the average frequency for any time block , is below 40 .52 Hz butnot below 49.02 Hz 
and the scheduled generation is more than 98 .5 % of the declared capacity , the scheduled 
generation shall be deemed to have been reduced to 98 .5 % of the declared capacity , and if 
the average frequency for any time block is below 49.02 Hz and the scheduled generation is 
more than 96 .5 % of the declared capacity, the scheduled generation shall be deemed to have 

been reduced to 96 .5 % of the declared capacity ; 
40 . State Load Despatch Centre or SLDC means the center established by the State 

Government for the purpose of exercising the powers and discharging the functions under 

Section 31 of the Act; 
41. Small Gas Turbine Power Generating Station – means and includes open cycle gas 

turbine or combined cycle generating stations with gas turbines in the capacity range of 50 

MW or below ; 
42 . ‘STU means state transmission utility ; which means the Board or the Government company 

specified as such by the state government under sub - section (1 ) of section 39 of the Act; 
43 . State means the State of Karnataka ; 


2200 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - 2 
44 . Unit in relation to a thermal power generating station , other than combined cycle thermal 

generating station means Steam Generator, Turbine-Generator and auxiliaries or in relation 
to a combined cycle thermal power generating station , means turbine - generator and 
auxiliaries ; or in relation to a hydro Generating station means turbine generator and its 

auxiliaries ; 
45 . “Useful Life in relation to a unit of generating station from the COD shall mean the 

following , namely: 

a) Coal based thermal generating station - 25 years 
b )Gas / Liquid fuel based thermal generating station – 25 years 

c ) Hydro generating station - 35 years ; 
46 . ‘ Year means a financial year. 

CHAPTER -2 
TARIFF DETERMINATION AND COMPUTATION OF CAPITAL COST AND CAPITAL STRUCTURE 

Tariff determination 
1) Tariff in respect of a generating station may be determined for a unit or block or stage or for the 
whole of the generating station . 
(2 ) For the purpose of determination of tariff, the capital cost of the project may be broken up into 
stages and distinct units or blocks : 
Provided that where break -up of the capital cost of the project for different stages or units or 
blocks is not available and in case of on -going projects, the common facilities shall be 
apportioned prorated to the installed capacity of the units : 

Provided further that in relation to multi-purpose hydro schemes , with irrigation , flood control and 
power components , the capital cost chargeable to the power component of the scheme only shall be 
considered for determination of tariff . 
5 . Methodology for Determination of Tariff 
5 . 1 Application for determination of tariff . 

1 . The generating company may make an application for determination of tariff in accordance 

with these Regulations for determination of tariff , in respect of the units of the generating 
station completed or projected to be completed within six months from the date of application 

from which power is intended to be supplied to the Distribution licencee (s ). 
2 . The generating company shall make an application as per Appendix I to these Regulations , 

for determination of tariff based on capital expenditure incurred duly certified by the auditors 
or projected to be incurred up to the date of commercial operation and additional capital 
expenditure incurred duly certified by the auditors or projected to be incurred during the tariff 
period of the generating station : 
Provided further that application shall contain details of underlying assumptions for projected 

capital cost and additional capital expenditure, wherever applicable . 
3 . Within 30 working days of the receipt of the tariff application , the Commission shall notify the 

Generating Company whether any additional information is required by the Commission to 
assess the Generating Company s calculations , specifying the date by which such information 

is to be filed . 
4 . The tariff application filed by the Generating Company will be treated as a petition after the 

Commission decides that all the information and clarification sought for by it have been 
produced to the satisfaction of the Commission . 


2007 - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

acon 
5 . The Commission will thereafter follow , as far as may be practicable, the procedure specified in 

Chapter- 2 of the KERC (General and Conduct of Proceedings ) Regulations 2000 , for hearing 

on the tariff application and for passing orders thereon . 
6 . Publication of the petition ; 

The Generating Company shall arrange for publication of the tariff application in the following 
manner: 

(a ) The summary of the tariff application , in such format as may be approved by the 

Commission , shall be published in two successive issues each of two daily newspapers in 
English language and two daily newspapers in Kannada language having wide circulation 
in the area of operation of the Generating Company. The advertisement should invite the 
licensees/ interested persons to file their objections and such documents as they seek to 
rely upon , supported by an Affidavit, in six copies , within 30 working days of the first 
advertisement and also indicate whether they would like to be heard in person by the 

Commission . 
(b ) The Generating Company shall also specify in the advertisement that interested persons 

may inspect the copies of the petition at specified offices of the Generating Company 
during normal working hours and/ or also obtain the salient features of the petition at such 
specified place on payment of an amount not exceeding cost of photo copying , before the 

last date fixed for filing of objections . 
(c) The Generating Company shall also mention in the advertisement that the full set of the 

application together with supporting materials would be made available to any interested 

person who may ask for it on payment of an amountnot exceeding cost of photocopying. 
(d ) The generating company shall provide, as part of the application to the Commission , the 

details in such formats as may be required by the Commission . The generating company 
shall necessarily provide unit -wise and station -wise details as envisaged in the formats to 

enable the Commission to determine tariff as required . 
(e ) The generating company shall furnish to the Commission all such material books and 

records including the accounting statements , operational cost data as may be required by 
the Commission for determination of tariff . 
The generating company shall host all the details of the petition filed before the 
Commission on its website not later than 3 working days of its acceptance by the 
Commission . The generating company shall also host the information on the observations 
made by the Commission and the replies submitted to the Commission thereon , within 

three working days of submission of replies to the Commission . 
Truing up of Capital Expenditure and Tariff. 
( 1) The Commission shall carry out truing up exercise in respect of all the New Generating 

Stations with respect to the capital expenditure including additional capital expenditure 
incurred up to 31.3 .2014 , as admitted by the Commission , after prudence check , at the 
time of truing up . 
Provided that the generating company may if it so desires make an application before the 
Commission onemore time prior to 2013- 14 for revision of tariff . 


(6 ) 


2209 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

231 - a 
The generating company shall make an application , as per Appendix - 1 to these 
regulations, for carrying out truing up exercise in respect of the New Generating Station , 
a unit or block thereof by 31. 10 .2014 ; 
The generating company shall submit for the purpose of truing up , details of capital 
expenditure and additional capital expenditure incurred for the period from 1.4 .2009 to 
31 .3 .2014 , duly audited and certified by the auditors; 
Where , after the truing up , the tariff recovered exceeds the tariff approved by the 
Commission under these regulations the generating company shall refund to the 
beneficiaries, the excess amount so recovered along with simple interest at the rate equal 
to short- term Prime Lending Rate of State Bank of India as on 1st April of the respective 
year. 
Where after the truing up , the tariff recovered is less than the tariff approved by the 
Commission under these regulations the generating company, shall recover from the 
beneficiaries , the under-recovered amount along with simple interest at the rate equal to 
the short -term Prime Lending Rate of State Bank of India as on 1st April of the respective 
year. 
The amount under-recovered or over -recovered , along with simple interest at the rate 
equal to the short- term Prime Lending Rate of State Bank of India as on 1st April of the 
respective year, shall be recovered or refunded by the generating company in six equal 
monthly installments starting within three months from the date of the tariff order issued 

by the Commission after the truing up exercise . 
8 . Capital Cost. (1) Capital Cost for a project shall include : 

(a ) the expenditure incurred or projected to be incurred , including interest during construction and 

financing charges, any gain or loss on account of foreign exchange risk variation during 
construction on the loan - (i) being equal to 70 % of the funds deployed , in the event of the 
actual equity in excess of 30 % of the funds deployed, by treating the excess equity as 
normative loan , or (ii) being equal to the actual amount of loan in the event of the actual 
equity less than 30 % of the funds deployed , - up to the date of commercial operation of the 

project , as admitted by the Commission , after prudence check ; 
(b ) capitalized initial spares subject to the ceiling rates specified in Clause 9 of these Regulations ; 

and 
(c ) additional capital expenditure determined under clause 10 of these Regulations ; 
Provided that the assets forming part of the project, but not in use shall be taken out of the capital 
cost. 
(2 ) The capital cost admitted by the Commission after prudence check shall form the basis for 

determination of tariff : 
Provided that in case of the thermal generating station prudence check of capital costmay be 
carried out based on the benchmark norms to be specified by the CERC from time to time: 
Provided further that in cases where benchmark normshave not been specified , prudence check 
may include scrutiny of the reasonableness of the capital expenditure , financing plan , interest 
during construction , use of efficient technology , cost over- run and time over -run , and such other 
matters as may be considered appropriate by the Commission for determination of tariff: 
Provided also that the Commission may issue guidelines for vetting of capital cost of hydro 
electric projects by independent agency or expert and in that event the capital cost as vetted by 


230 - 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

aloa 
such agency or expert may be considered by the Commission while determining the tariff for the 
hydro generating station : 
Provided also that the Commission may issue guidelines for scrutiny and approval of 
commissioning schedule of the hydro -electric projects of a developer, not being a State controlled 
or owned company as envisaged in the tariff policy as amended vide Government of India 
Resolution No 23/ 2 /2005 - R & R (Vol.IV ) dated 31stMarch 2008 : 
Provided also that in case the site of a hydro generating station is awarded to a developer (not 
being a State controlled or owned company), by the State Government by following a two stage 
transparent process of bidding , any expenditure incurred or committed to be incurred by the 
project developer for getting the project site allotted shall notbe included in the capital cost: 
Provided also that the capital cost in case of such hydro generating station shall include : 
(a ) cost of approved rehabilitation and resettlement (R & R ) plan of the project in conformity 

with National R & R Policy and R & R package as approved ; and 
cost of the developer s 10 % contribution towards Rajiv Gandhi Grameen Vidyutikaran 

Yojana (RGGVY ) project in the affected area : 
Provided also that where the power purchase agreement entered into between the generating 
company and the beneficiaries provide for ceiling of actual expenditure , the capital expenditure 
admitted by the Commission shall take into consideration such ceiling for determination of tariff: 
Provided also that in case of the existing projects, the capital cost admitted by the Commission 
prior to 1.4.2009 and the additional capital expenditure projected to be incurred for the respective 
year of the tariff period 2009- 14 , as may be admitted by the Commission , shall form the basis for 
determination of tariff . 
Initial Spares . Initial spares shall be capitalized as a percentage of the original project cost, 
subject to following ceiling norms: 
(i) Coal-based thermal generating stations 

- 2 . 5 % 
( ii) Gas Turbine/Combined Cycle thermal 
generating stations 

- 4 . 0 % 
(iii) Hydro generating stations 

- 1. 5 % 
Provided that where the benchmark norms for initial spares have been published as part of the 
benchmark norms for capital cost under first proviso to sub -clause (2 ) of Clause 8 , such norms 
shall apply to the exclusion of the norms specified herein . 
Additional Capitalization . (1) The capital expenditure incurred or projected to be incurred , on 
the following counts within the original scope of work , after the date of commercial operation and 
up to the cut-off date may be admitted by the Commission , subject to prudence check : 
(i) Undischarged liabilities ; 
(ii) Works deferred for execution ; 

Procurement of initial capital spares within the original scope of work , subject to the 

provisions of Clause 9 of these Regulations ; 
(iv) Liabilities to meet award of arbitration or for compliance of the order or decree of a court; 


10 . 


and 


Change in law : 
Provided that the details of works included in the original scope of work along with 
estimates of expenditure , undischarged liabilities and the works deferred for execution 
shall be submitted along with the application for determination of tariff. 


2208 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2000 - 
( 2 ) The capital expenditure incurred on the following counts after the cut-off date may, in its 
discretion , be admitted by the Commission , subject to prudence check : 
(i) Liabilities to meet award of arbitration or for compliance of the order or decree of a court ; 
( ii) Change in law ; 
( iii) Deferred works relating to ash pond or ash handling system in the original scope of work ; 
(iv ) In case of hydro generating stations, any expenditure which has become necessary on 

account of damage caused by natural calamities (but not due to flooding of power house 
attributable to the negligence of the generating company ) including due to geological 
reasons after adjusting for proceeds from any insurance scheme, and expenditure incurred 
due to any additional work which has become necessary for successful and efficient plant 

operation ; 

Provided that in respect sub -clauses (iv ) above , any expenditure on acquiring the minor items or 
the assets like tools and tackles , furniture , air - conditioners , voltage stabilizers , refrigerators , coolers , fans, 
washing machines, heat convectors, mattresses, carpets etc. brought after the cut-off date shall not be 
considered for additional capitalization for determination of tariff w .e .f. 1.4 .2009. 
11. Renovation and Modernization ._ ( 1) The generating company for meeting the expenditure on 

renovation and modernization (R & M ) for the purpose of extension of life beyond the useful life of 
the generating station or a unit thereof shall make an application before the Commission for 
approval of the proposal with a Detailed Project Report giving complete scope , justification , cost 
benefit analysis , estimated life extension from a reference date , financial package, phasing of 
expenditure , schedule of completion , reference price level, estimated completion cost including 
foreign exchange component, if any , record of consultation with beneficiaries and any other 
information considered to be relevantby the generating company : 
Provided that in case of coal-based thermal generating station , the generating company, may , in 
its discretion , avail of a special allowance in accordance with the norms specified in sub -clause 
(4 ) below , as compensation for meeting the requirement of expenses including renovation and 
modernization beyond the useful life of the generating station or a unit thereof, and in such an 
event revision of the capital cost shall not be considered and the applicable operational norms 
shall not be relaxed but the special allowance shall be included in the annual fixed cost: 
Provided also that such option shall not be available for a generating station or unit for which 
renovation and modernization has been undertaken and the expenditure has been admitted by 
the Commission before commencement of these regulations, or for a generating station or unit 
which is in a depleted condition or operating under relaxed operational and performance norms. 
( 2 ) Where the generating company makes an application for approval of its proposal for 
renovation and modernization , the approval shall be granted after due consideration of 
reasonableness of the cost estimates, financing plan , schedule of completion , interest during 
construction , use of efficient technology , cost-benefit analysis , and such other factors as may be 
considered relevant by the Commission . 
(3 ) Any expenditure incurred or projected to be incurred and admitted by the Commission after 
prudence check based on the estimates of renovation and modernization expenditure and life 
extension , and after deducting the accumulated depreciation already recovered from the original 
project cost, shall form the basis for determination of tariff . 
(4 ) A generating company on opting for the alternative in the first proviso to sub -clause (1) above, 
for a coal-based thermal generating station , shall be allowed special allowance @ Rs . 5 


2000 - 2 


12. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2203 
lakh /MW / year in 2009- 10 and thereafter escalated @ 5 .72 % every year during the tariff period 
2009- 14 , unit -wise from the next financial year from the respective date of the completion of 
useful life with reference to the date of commercial operation of the respective unit of generating 
station : 
Sale of Infirm Power: Supply of infirm power shall be accounted as Unscheduled Interchange 
(UI) and paid for from the regional or State Ul pool account at the applicable frequency- linked UI 
rate : 
Provided that any revenue earned by the generating company from sale of infirm power after 
accounting for the fuel expenses shall be applied for reduction in capital cost: 
Debt-Equity Ratio . ( 1) For a project declared under commercial operation on or after 1.4 . 2009, if 
the equity actually deployed is more than 30 % of the capital cost, equity in excess of 30 % shall be 
treated as normative loan : 
Provided that where equity actually deployed is less than 30 % of the capital cost, the actual 
equity shall be considered for determination of tariff: 
Provided further that the equity invested in foreign currency shall be designated in Indian rupees 
on the date of each investment. 
Explanation : 
(1) The premium , if any , raised by the generating company , while issuing share capital and 

investment of internal resources created out of its free reserve , for the funding of the 
project, shall be reckoned as paid up capital for the purpose of computing return on equity, 
provided such premium amount and internal resources are actually utilized for meeting the 
capital expenditure of the generating station . 
In case of the generating station declared under commercial operation prior to 1.4 .2009 , in 
respect of which the tariff is yet to be determined by the Commission , the debt-equity ratio 

for such generating units/ stations shall be with reference to these Regulations. 
(3 ) Any expenditure incurred or projected to be incurred on or after 1.4 .2009 as may be 

admitted by the Commission as additional capital expenditure for determination of tariff, and 
renovation and modernization expenditure for life extension shall be in the Debt Equity ratio 
of 70 : 30 . 

CHAPTER - 3 

COMPUTATION OF TARIFF 
Components of Tariff . 
( 1) The tariff for supply of electricity from a thermal generating station shall comprise of two parts , 

namely, capacity charge (for recovery of annual fixed cost consisting of the components 
specified in Clause 15 of these Regulations and energy charge (for recovery of primary fuel 

cost and limestone cost where applicable ). 
(2 ) The tariff for supply of electricity from a hydro generating station shall comprise capacity 

charge and energy charge to be derived in the manner specified in Clause 23 of these 

Regulations for recovery of annual fixed cost . 
Annual Fixed Cost. The annual fixed cost (AFC ) of a generating station shall consist of the 
following components - 
(a ) Return on equity; 
(b ) Interest on loan capital; 

Depreciation ; 


( 2 ) 


15 . 


220 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - 
Interest on working capital; 
(e ) Operation and maintenance expenses; 

Cost of secondary fuel oil (for coal-based generating stations only); 
Special allowance in lieu of R & M or separate compensation allowance ,wherever 

applicable . 
16 . 

Return on Equity . (1) Return on equity shall be computed in rupee terms, on the equity 
determined in accordance with Clause 13 of these Regulations . 
( 2 ) Return on equity shall be computed on pre -tax basis at the base rate of 15 .5 % to be grossed 

up as per clause ( 3) of this regulation : 
Provided that in case of projects achieving COD within the timeline specified in Appendix - ll an 
additional return of 0 .5 % shall be allowed . 
Provided further that the additional return of 0.5 % shall not be admissible if the COD is not 
achieved for any reasons whatsoever, within the timeline specified in Appendix - Il 
( 3 ) The rate of return on equity shall be computed by grossing up the base rate with the normal 

tax rate for the year 2008 -09 applicable to the concerned generating company. 
Provided that return on equity with respect to the actual tax rate applicable to the generating 
company in line with the provisions of the relevant Finance Acts of the respective year during 
the tariff period shall be trued up separately for each year of the tariff period along with the 

tariff petition filed for the next tariff period . 
(4 ) Rate of return on equity shall be rounded off to three decimal points and be computed as per 

the formula given below : 

Rate of pre-tax return on equity = Base rate / (1 -t) 

Where t is the applicable tax rate in accordance with clause (3) of this regulation . 
Illustration . 

(i) In case of the generating company paying Minimum Alternate Tax (MAT) @ 11. 33 % 

including surcharge and cess : 

Rate of return on equity = 15 .50 / (1 - 0 . 1133 ) = 17 . 481% 
(ii) In case of the generating company paying normal corporate tax @ 33 .99 % including 

surcharge and cess : 

Rate of return on equity = 15 .50 / ( 1 -0 .3399) = 23 .481 % 
17 . Interest on loan capital. 
(1) The loans arrived at in the manner indicated in Clause 13 shall be considered as gross 

normative loan for calculation of interest on loan . 
The normative loan outstanding as on 1.4 .2009 shall be worked out by deducting the 
cumulative repayment as admitted by the Commission up to 31. 3 .2009 from the gross 
normative loan . 
The repayment for the year of the tariff period 2009- 14 shall be deemed to be equal to 
the depreciation allowed for that year: 
Notwithstanding any moratorium period availed by the generating company , the 
repayment of loan shall be considered from the first year of commercial operation of the 

project and shall be equal to the annual depreciation allowed , 
(5 ) The rate of interest shall be the weighted average rate of interest calculated on the basis 

of the actual loan portfolio at the beginning of each year applicable to the project. 


288 - 


av 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2202 
Provided that if there is no actual loan for a particular year but normative loan is still outstanding, 
the last available weighted average rate of interest shall be considered : 
Provided further that if the generating station does not have actual loan , then the weighted 
average rate of interest of the generating company as a whole shall be considered . 

The interest on loan shall be calculated on the normative average loan of the year by 

applying the weighted average rate of interest. 
(7) The generating company shall make every effort to re-finance the loan as long as it 

results in net savings on interest and in that event the costs associated with such re 
financing shall be borne by the beneficiaries and the net savings shall be shared between 

the beneficiaries and the generating company in the ratio of 2 : 1. 
(8 ) The changes to the terms and conditions of the loans shall be reflected from the date of 

such re - financing. 
(9) In case of dispute , any of the parties may make an application in accordance with the 

KERC (General and Conduct of Proceedings ) Regulations , 2000 , as amended from time 

to time, including statutory re - enactment thereof for settlement of the dispute : 
Provided that the beneficiary shall not withhold any payment on account of the interest claimed by 
the generating company during the pendency of any dispute arising out of re- financing of loan . 
Depreciation . 
(1 ) The value base for the purpose of depreciation shall be the capital cost of the asset 

admitted by the Commission . 
(2 ) The salvage value of the asset shall be considered as 10 % and depreciation shall be 

allowed up to maximum of 90 % of the capital cost of the asset. 
Provided that in case of hydro generating stations , the salvage value shall be as provided in the 
agreement signed by the developers with the State Government for creation of the site : 
Provided further that the capital cost of the assets of the hydro generating station for the purpose 
of computation of depreciable value shall correspond to the percentage of sale of electricity under 
long- term power purchase agreement at regulated tariff. 

Land other than the land held under lease and the land for reservoir in case of hydro 
generating station shall notbe a depreciable asset and its cost shall be excluded from the 

capital costwhile computing depreciable value of the asset. 
(4 ) Depreciation shall be calculated annually based on Straight Line Method and at rates 

specified in Appendix -Ill to these regulations for the assets of the generating station : 
Provided that, the remaining depreciable value as on 31st March of the year closing after a period 
of 12 years from date of commercial operation shall be spread over the balance useful life of the 
assets . 
(5 ) In case of the existing projects, the balance depreciable value as on 1. 4 .2009 shall be 

worked out by deducting the cumulative depreciation as admitted by the Commission 

upto 31. 3. 2009 from the gross depreciable value of the assets . 
(6 ) Depreciation shall be chargeable from the first year of commercial operation . In case of 

commercial operation of the asset for part of the year, depreciation shall be charged on 

pro rata basis . 
Interest on Working Capital. (1 ) The working capital shall cover : 
( a ) Coal-based thermal generating stations: 


(3 ) 


19 . 


aloes 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


2001 - a 


(0) 


Cost of coal and limestone, if applicable , for 112 months for pit -head generating stations 
and two months for non -pit-head generating stations , for generation corresponding to the 
normative annual plant availability factor ; 
Cost of secondary fuel oil for two months for generation corresponding to the normative 
annual plant availability factor, and in case of use of more than one secondary fuel oil, 
cost of fuel oil stock for the main secondary fuel oil. 
Maintenance spares @ 20 % of operation and maintenance expenses specified in clause 
20 of these Regulations 
Receivables equivalent to two months of capacity charges and energy charges for sale of 
electricity calculated on the normative annual plant availability factor, and 
Operation and maintenance expenses for one month . 
Open -cycle Gas Turbine/ Combined Cycle thermal generating stations: 
Fuel cost for one month corresponding to the normative annual plant availability factor , 
duly taking into account mode of operation of the generating station on gas fuel and liquid 
fuel; 
Liquid fuel stock for 12 month corresponding to the normative annual plant availability 
factor, and in case ofuse of more than one liquid fuel, cost of main liquid fuel. 
Maintenance spares @ 30 % of the O & M expenses as specified in Clause 20 of these 
Regulations . 
Receivables equivalent to two months of capacity charge and energy charge for sale of 
electricity calculated on normative plant availability factor, duly taking 
Operation and maintenance expenses for one month . 
in case ofhydro generating station : 
Receivables equivalent to two months of fixed cost. 
Maintenance spares @ 15 % of operation and maintenance expenses as specified in 
Clause 20 of these Regulations ; 
Operation and maintenance expenses for one month . 
The cost of fuel in cases covered under sub -clauses (a ) and (b ) of clause (1) shall be 
based on the landed cost incurred ( taking into account normative transit and handling 
losses) by the generating company and gross calorific value of the fuel as per actual for 
the three months preceding the first month for which tariff is to be determined and no fuel 

price escalation shall be provided during the tariff period . 
(3) Rate of interest on working capital shall be on normative basis and shall be equal to the 

short- term Prime Lending Rate of State Bank of India as on 1. 4 . 2009 or on 1st April of the 
year in which the generating station or a unit thereof, is declared under commercial 

operation , whichever is later . 
(4 ) Interest on working capital shall be payable on normative basis notwithstanding that the 

generating company has not taken loan for working capital from any outside agency . 
Operation and Maintenance Expenses . Normative operation and maintenance expenses shall 
be as follows, namely : 


20 . 


2007 - ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2 : 06 
(a ) Coal based generating stations 

(Rs. in lakh /MW ) 
Year 200 / 210 /250 MW 300 / 330 / 350 MW 500 MW sets 600 MW and 
sets sets 

above sets 
2009- 10 

18 . 20 16 .00 13 . 00 

11. 70 
2010 - 11 

19.24 16 . 92 13. 74 

12 . 37 
2011- 12 

20 .34 17 .88 14 .53 

13 .08 
2012 -13 

21.51 18 .91 15 . 36 

13 .82 
2013 - 14 

22 .74 19. 99 16 . 24 

14 .62 
Provided that the above norms shall be multiplied by the following factors for additional units in 
respective unit sizes for the units whose COD occurs on or after 1. 4 . 2009 in the same station : 
200 /210 /250 MW Additional 5th & 6th units 

0 . 9 
Additional 7th & more units 

0 .85 
300 /330 /350 MW Additional 4th & 5th units 

0 . 9 
Additional 6th & more units 

0 .85 
500 MW and above Additional 3rd & 4th units 

0 . 9 
Additional 5th & above units 

0 .85 
(b ) Open Cycle Gas Turbine/Combined Cycle generating stations 

(Rs. in lakh /MW ) 
Year Gas Turbinel Combined Cycle Small gas turbine 

generating stations other than power generating 
small gas turbine power 

stations 
generating stations 
(1) (2 ) 

( 3) 
2009 - 10 

14.80 

22 . 90 
2010 - 11 

15 .65 

24 .21 
2011 - 12 

16 .54 

25 . 59 
2012 -13 

17 .49 

27 .06 
2013- 14 

18 .49 

28 .61 
In case of coal-based thermal generating station a separate compensation allowance 
unit-wise shall be admissible to meet expenses on new assets of capital nature including 
in the nature of minor assets, in the following manner from the year following the year of 
completion of 10 , 15 , or 20 years of useful life : 

Years of Compensation Allowance 
operation 

(Rs lakh /MW /year) 
0 - 10 

Nil 
11- 15 

0 . 15 
16 -20 

0 . 35 
21- 25 

0 .65 
d ) Hydro generating station 
(i) Operation and maintenance expenses, for the existing generating stations which have 

been in operation for 5 years or more in the base year of 2007 -08 , shall be derived on the 
basis of actual operation and maintenance expenses for the years 2003 -04 to 2007 -08 , 


( c ) 


2200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - a 
based on the audited balance sheets , excluding abnormal operation and maintenance 

expenses , if any, after prudence check by the Commission . 
(ii) The normalized operation and maintenance expenses after prudence check , for the years 

2003 -04 to 2007-08 , shall be escalated at the rate of 5. 17 % to arrive at the normalized 
operation and maintenance expenses at the 2007 -08 price level respectively and then 
averaged to arrive at normalized average operation and maintenance expenses for the 
2003- 04 to 2007 -08 at 2007 - 08 price level. The average normalized operation and 
maintenance expenses at 2007 -08 price level shall be escalated at the rate of 5 .72 % to 

arrive at the operation and maintenance expenses for year 2009 - 10 . 
(iii) The operation and maintenance expenses for the year 2009- 10 shall be escalated further 

at the rate of 5 .72 % per annum to arrive at permissible operation and maintenance 

expenses for the subsequent years of the tariff period . 
( iv ) In case of the hydro generating stations ,which have not been in commercial operation for 

a period of five years as on 1.4.2009 , operation and maintenance expenses shall be fixed 
at 2 % of the original project cost ( excluding cost of rehabilitation & resettlement works ). 
Further, in such case , operation and maintenance expenses in first year of commercial 
operation shall be escalated @ 5 .17 % per annum up to the year 2007-08 and then 
averaged to arrive at the O & M expenses at 2007 - 08 price level. It shall be thereafter 
escalated @ 5 .72 % per annum to arrive at operation and maintenance expenses in 

respective year of the tariff period . 
(v ) In case of the hydro generating stations declared under commercial operation on or after 

1.4 .2009 , operation and maintenance expenses shall be fixed at 2 % of the original project 
cost (excluding cost of rehabilitation & resettlement works ) and shall be subject to annual 

escalation of 5 .72 % per annum for the subsequent years. 
Expenses on secondary fuel oil consumption for coal-based generating station . 
( 1) Expenses on secondary fuel oil in Rupees shall be computed corresponding to 

normative secondary fuel oil consumption (SFC ) specified in sub -clause (iii) of Clause 26 
of these Regulations, in accordance with the following formula : 
= SFC x LPSFi x NAPAF x 24 x NDY X IC x 10 

Where , 
SFC 

Normative Specific Fuel Oil consumption in ml/kWh 
LPSFI - Weighted Average Landed Price of Secondary Fuel in Rs ./ml 

considered initially 
NAPAF - Normative Annual Plant Availability Factor in percentage 
NDY - Number of days in a year 
IC 

Installed Capacity in MW . 
Initially , the landed cost incurred by the generating company on secondary fuel oil shall 
be taken based on actuals of the weighted average price of the three preceding months 
and in the absence of landed costs for the three preceding months, latest procurement 

price for the generating station ,before the start of the year. 
The secondary fuel oil expenses shall be subject to fuel price adjustment at the end of the each 
year of tariff period as per following formula : 
SFC X NAPAF x 24 x NDY x IC x 10 x (LPSFY – LPSFi) 
Where , 


1 
. 


21. 


(2 ) 


2007 - 2 


22 . 


ar 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2200 
LPSFy = The weighted average landed price of secondary fuel oil for the year in Rs . /ml 
( 3) The savings on account of secondary fuel oil consumption in relation to norms shall be 

shared with beneficiaries in the ratio of 50 :50 , in accordance with the following formula at 

the end of the year: 
(SFC X NAPAF x 24 x NDY x IC X 10 - ACsfoy ) x LPSFy x 0 .5 
Where , 
ACsfoy = Actual consumption of secondary fuel oil during the year in ml 
Computation and Payment of Capacity Charge and Energy Charge for Thermal Generating 
Stations 
(1) The fixed cost of a thermal generating station shall be computed on annual basis, based 

on norms specified under these regulations, and recovered on monthly basis under 
capacity charge. The total capacity charge payable for a generating station shall be 
shared by its beneficiaries as per their respective percentage share / allocation in the 

capacity of the generating station . 
(2 ) The capacity charge (inclusive of incentive ) payable to a thermal generating station for a 

calendar month shall be calculated in accordance with the following formulae : 
Generating stations in commercial operation for less than ten (10 ) years on 1st April of 

the financial year: 
AFC X ( NDM / NDY ) x ( 0 .5 + 0 .5 x PAFM / NAPAF ) ( in Rupees); 
Provided that in case the plant availability factor achieved during a financial year (PAFY ) is less 
than 70 % , the total capacity charge for the year shall be restricted to 
AFC X ( 0.5 + 35 / NAPAF ) X (PAFY / 70 ) (in Rupees ). 
(b ) For generating stations in commercial operation for ten (10 ) years or more on 1st April of 

the year: 
AFC X (NDM / NDY) x (PAFM / NAPAF ) ( in Rupees). 
Where , 
AFC = Annual fixed cost specified for the year, in Rupees. 
NAPAF = Normative annual plant availability factor in percentage 
NDM = Number of days in the month 
NDY = Number of days in the year 
PAFM = Plant availability factor achieved during the month , in percent: 
PAFY = Plant availability factor achieved during the year, in percent 
(3 ) The PAFM and PAFY shall be computed in accordance with the following formula : 


(a) 


N 


PAFM or PAFY = 10000 x £ DCi / { N XIC x ( 100 - AUX ) } % 

i = 1 


Where , 
AUX = Normative auxiliary energy consumption in percentage . 
DCi = Average declared capacity (in ex -bus MW ), subject to clause (4 ) below , for the ith day of 
the period i.e. the month or the year as the case may be , as certified by the concerned load 
dispatch centre after the day is over. 
IC = Installed Capacity ( in MW ) of the generating unit or station 
N = Number of days during the period i.e . the month or the year 

as the case may be. 


(4 ) 


(5 ) 


220g ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2007 - 2 
Note : DCi and IC shall exclude the capacity of generating units not declared under commercial 

operation . In case of a change in IC during the concerned period, its average value shall 
be taken . 
In case of fuel shortage in a thermal generating station , the generating company may 
propose to deliver a higher MW during peak -load hours by saving fuel during off-peak 
hours . The concerned Load Despatch Centre may then specify a pragmatic day- ahead 
schedule for the generating station to optimally utilize its MW and energy capability , in 
consultation with the beneficiaries . DCi in such an event shall be taken to be equal to the 
maximum peak -hour ex -power plant MW schedule specified by the concerned Load 
Despatch Centre for thatday . 
The energy charge shall cover the primary fuel cost and limestone consumption cost 
(where applicable ), and shall be payable by every beneficiary for the total energy 
scheduled to be supplied to such beneficiary during the calendar month on ex-power 
plant basis , at the energy charge rate of the month (with fuel and limestone price 
adjustment). Total Energy charge payable to the generating company for a month shall 

be : 
(Energy charge rate in Rs./kWh) x {Scheduled energy (ex-bus ) for the month in kWh.} 
(6 ) Energy charge rate (ECR ) in Rupees per kWh on ex-power plant basis shall be 

determined to three decimal places in accordance with the following formulae : 
For coal based stations 
ECR = { (GHR - SFC X CVSF) x LPPF / CVPF + LC x LPL } x 100 / ( 100 – AUX ) 
For gas and liquid fuel based stations 
ECR = GHR x LPPF x 100 / {CVPF x ( 100 – AUX ) } 

Where, 
AUX = Normative auxiliary energy consumption in percentage . 
CVPF = Gross calorific value of primary fuel as fired , in kCal per kg, per litre or per 

standard cubic metre , as applicable. 
CVSF = Calorific value of secondary fuel, in kCal per ml. 
ECR = Energy charge rate , in Rupees per kWh sent out. 
GHR = Gross station heat rate , in kCal per kWh. 
LC = Normative limestone consumption in kg per kWh. 
LPL = Weighted average landed price of limestone in Rupees per kg . 
LPPE = Weighted average landed price of primary fuel, in Rupees per kg, per litre or per 

standard cubic metre , as applicable , during the month . 
SFC = Specific fuel oil consumption , in ml per kWh. 
(7 ) The landed cost of fuel for the month shall include price of fuel corresponding to the 

grade and quality of fuel inclusive of royalty, taxes and duties as applicable, 
transportation cost by rail / road or any other means, and, for the purpose of computation 
of energy charge, and in case of coal shall be arrived at after considering normative 
transit and handling losses as percentage of the quantity of coal dispatched by the coal 
supply company during the month as given below : 
Pithead generating stations 

0 .2 % 
Non -pithead generating stations 

0 . 8 % 


3387 - a 


23 . 


( 1) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2 & na 
(8 ) The landed price of limestone shall be taken based on procurement price of limestone for 

the generating station , inclusive of royalty, taxes and duties as applicable and 

transportation cost for the month . 
Computation and Payment of Capacity charge and Energy Charge for Hydro Generating 
Stations. 

The fixed cost of a hydro generating station shall be computed on annual basis, based on 
norms specified under these regulations , and recovered on monthly basis under capacity 
charge (inclusive of incentive) and energy charge, which shall be payable by the 
beneficiaries in proportion to their respective allocation in the saleable capacity of the 
generating station : 
Provided that during the period between the date of commercial operation of the first unit 
of the generating station and the date of commercial operation of the generating station , 
the annual fixed cost shall provisionally be worked outbased on the latest estimate of the 
completion cost for the generating station , for the purpose of determining the capacity 

charge and energy charge payment during such period . 
(2 ) The capacity charge ( inclusive of incentive ) payable to a hydro generating station for a 

calendar month shall be 
AFC x 0 .5 x NDM / NDY X ( PAFM / NAPAF ) (in Rupees ) 
Where , 
AFC = Annual fixed cost specified for the year, in Rupees . 
NAPAF = Normative plant availability factor in percentage 
NDM = Number of days in the month 
NDY = Number of days in the year 
PAFM = Plant availability factor achieved during the month , in percentage 
(3 ) The PAFM shall be computed in accordance with the following formula : 


N . 


PAFM = 10000 x £ DCi / { N XIC X ( 100 - AUX ) } % 

i = 1 
Where , 
AUX = Normative auxiliary energy consumption in percentage 
DCi = Declared capacity (in ex -bus MW ) for the ith day of the month which the station 

can deliver for at least three (3 ) hours , as certified by the nodal load dispatch 
centre after the day is over. 

Installed capacity (in MW ) of the complete generating station 
N = Number ofdays in the month 

The energy charge shall be payable by every beneficiary for the total energy scheduled to 
be supplied to the beneficiary , during the calendar month , on ex power plant basis , at the 
computed energy charge rate. Total Energy charge payable to the generating company 

for a month shall be : 
(Energy charge rate in Rs. / kWh) x {Scheduled energy (ex -bus ) for the month in kWh} / 100 . 
(5 ) Energy charge rate (ECR ) in Rupees per kWh on ex -power plant basis, for a hydro 

generating station , shall be determined up to three decimal places based on the following 
formula , subject to the provisions of clause (7): 


2208 


(6 ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - 
ECR = AFC x 0 .5 x 10 / { DE X ( 100 – AUX ) } 
Where , 
DE = Annual design energy specified for the hydro generating station , 

In MWh , subject to the provision in clause (6 ) below . 
In case actual total energy generated by a hydro generating station during a year is less 
than the design energy for reasons beyond the control of the generating company , the 
following treatment shall be applied on a rolling basis : 
(i) in case the energy shortfall occurs within ten years from the date of commercial 
operation of a generating station , the ECR for the year following the year of energy 
shortfall shall be computed based on the formula specified in clause (5 ) with the 
modification that the DE for the year shall be considered as equal to the actual energy 
generated during the year of the shortfall, till the energy charge shortfall of the previous 
year has been made up , after which normal ECR shall be applicable ; 
(ii) in case the energy shortfall occurs after ten years from the date of commercial 
operation of a generating station , the following shall apply: 
Suppose the specified annual design energy for the station is DE MWh , and the actual 
energy generated during the concerned ( first) and the following ( second ) financial years 
is A1 and A2 MWh respectively, A1 being less than DE . Then , the design energy to be 
considered in the formula in clause (5 ) of this Regulation for calculating the ECR for the 
third financial year shall be moderated as (A1 + A2 – DE ) MWh, subject to a maximum of 
DE MWh and a minimum of A1 MWh . 
(iii) Actual energy generated (e .g. A1, A2 ) shall be arrived at by multiplying the net 
metered energy sent out from the station by 100 / (100 – AUX ). 
In case the energy charge rate (ECR ) for a hydro generating station , as computed in 
clause (5 ) above , exceeds eighty paise per kWh, and the actual saleable energy in a year 
exceeds { DE x ( 100 – AUX ) / 10000 } MWh, the Energy charge for the energy in excess 
of the above shall be billed at eighty paise per kWh only: 
Provided that in a year following a year in which total energy generated was less than the 
design energy for reasons beyond the control of the generating company , the energy 
charge rate shall be reduced to eighty paise per kWh after the energy charge shortfall of 

the previous year has been made up . 
(8 ) The concerned Load Despatch Centre shall finalise the schedules for the hydro 

generating stations, in consultation with the beneficiaries, for optimal utilization of all the 
energy declared to be available, which shall be scheduled for all beneficiaries in 

proportion to their respective allocations in the generating station . 
Unscheduled Interchange (UI) Charges . All variations between actual net injection and 
scheduled net injection for the generating stations, and all variations between actual net drawal 
and scheduled net drawal for the beneficiaries shall be treated as their respective Unscheduled 
Interchanges (UI), charges for which shall be governed by the relevant regulations specified by 
the Commission from time to time. 

CHAPTER - 4 

OPERATIONAL NORMS 
(i) The norms specified in this chapter shall be applicable to the generating units , which have 
achieved commercial operation on or after 1st of April 2009 . 


(7 ) 


24 . 


25 . 


230 - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2208 
( ii) Recovery of capacity charge , energy charge , and incentive by the generating company shall 
be based on the achievement of the operational norms specified in this Chapter . 

Norms of operation for thermal generating station 
26 . The norms of operation as given hereunder shall apply to thermal generating stations: 

(i) Normative Annual Plant Availability Factor (NAPAF ) 
(a ) All thermal generating stations ) - 85 % 
(ii) Gross Station Heat Rate 
A . New Coal based ThermalGenerating Station achieving COD on or after 01.04.2009 
Gross Station Heat Rate = 1. 065 X Design Heat Rate (kcal/kWh) 
Where the Design Heat Rate of a unit means the unit heat rate guaranteed by the supplier at 
conditions of 100 % MCR , zero percent make up , design coal and design cooling water 
temperature /back pressure . 
Provided that the design heat rate shall not exceed the followingmaximum design unit heat rates 
depending upon the pressure and temperature ratings of the units : 
Pressure Rating 

150 170 170 247 

247 
(Kg/ cm2) 
SHT/RHT (OC ) 

535 /535 537 /537 537/565 537 /565 565 /593 
Type of BFP 

Electrical Turbine Turbine Turbine Turbine 
Driven driven driven 

driven driven 


1955 


1950 


1935 


1900 


1850 


Max Turbine Cycle Heat 
rate (kcal/kWh) 


0 . 85 


0 .85 


0. 85 


0 . 85 


0 . 85 


Min . Boiler Efficiency 
Sub -Bituminous Indian 
Coal 
Bituminous Imported Coal 


0. 85 


0 . 85 


0 .89 


0 .89 


0 .89 


0 .89 


0 .89 


2294 


2276 


2235 


2176 


Max Design Unit Heat rate (kCal/kWh) 
Sub - Bituminous Indian 

2300 
Coal 
Bituminous Imported Coal 2197 


2191 


2174 


2135 


2079 


Provided further that in case pressure and temperature parameters of a unit are different from the 
above ratings, the maximum design unit heat rate of the nearest class shall be taken : 
Provided also that where unit heat rate has not been guaranteed but turbine cycle heat rate and 
boiler efficiency are guaranteed separately by the same supplier or different suppliers , the unit 
design heat rate shall be arrived at by using guaranteed turbine cycle heat rate and boiler 
efficiency . 
Provided also that if one or more units were declared under commercial operation prior to 
1.4 .2009, the heat rate norms for those units as well as units declared under commercial 
operation on or after 1. 4 . 2009 shall be lower of the heat rate norms arrived at by above 
methodology and the norms as per clause 26 ( A ) of the Regulations . 


ane 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

287 - a 
Note 1 
For the generating stations having combination of 200 /210 /250 MW sets and 500 MW and above 
sets , the normative gross station heat rate shall be the weighted average gross station heat rate 
of the combinations . 
Note 2 
In respect of units where the boiler feed pumps are electrically operated , the maximum design 
unit heat rate shall be 40 kcal/kWh lower than the maximum design unit heat rate specified above 
with turbine driven BFP . 
Note 3 : Lime stone consumption for coal-based thermal generating station : 
In respect of coal-based thermal generating stations, specific consumption of limestone for 
desulphurisation if applicable shall be as guaranteed by the manufacturer of the equipment for 
stipulated percentage SO2 removal as per environmental regulations having due regard to the 
sulphur content in coal and purity of lime stone used for desulphurisation . 
(C ). Gas-based thermal generating unit (s )/ block (s ) 
Gross Station Heat Rate = 1.05 X Design Heat Rate of the unit/block for Natural Gas and RLNG 
(kcal/kWh) 
Where the Design Heat Rate of a unit shall mean the guaranteed heat rate for a unit at 100 % 
MCR and at site ambient conditions; and the Design Heat Rate of a block shall mean the 
guaranteed heat rate for a block at 100 % MCR , site ambient conditions , zero percent make up , 
design cooling water temperature /back pressure . 
( iii ) Secondary fuel oil consumption 
Coal-based generating stations : 1.0 ml/kWh 
The savings on account of secondary fuel oil consumption in relation to norms shall be shared 
with the beneficiaries in the ratio of 50 :50, in accordance with the following formula at the end of 
the year: 
( SFC X NAPAF x 24 x NDY x IC x 10 -ACsfoy ) x LPSFy x 0. 5 
Where , 
ACsfoy = Actual consumption of secondary fuel oil during the year in ml 
Auxiliary Energy Consumption 
Coal-based generating stations: 

With Natural Draft cooling tower or 

without cooling tower 


8 .5 % 


200 MW series 
300 / 330 /350 /500 MW & above : 
Steam driven boiler feed pumps 
Electrically driven boiler feed pumps 


6 .0 % 


8 . 5 % 


Provided further that for thermal generating stations with induced draft cooling towers, the norms 
shall be further increased by 0 . 5 % . 
(c ) Gas Turbine/ Combined Cycle generating stations : 
(i) Combined cycle 

3.0 % 
(ii) Open cycle 

1 .0 % 


2000 - 


27 . 


Then 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2202 
Norms of operation for hydro generating stations 
The norms of operation as given hereunder shall apply to hydro generating station : 
(1) Normative annual plant availability factor (NAPAF ) for hydro generating stations shall be 

determined by the Commission as per the following criteria : 
(i) Storage and Pondage type plants with head variation between Full Reservoir Level (FRL ) and 

Minimum Draw Down Level (MDDL ) of up to 8 % , and where plant availability is not affected 

by silt: 90 % 
(ii) Storage and Pondage type plants with head variation between FRL and MDDL of more than 

8 % , where plant availability is not affected by silt : Plant-specific allowance to be provided in 
NAPAF for reduction in MW output capability as reservoir level falls over the months . As a 
general guideline the allowance on this account in terms of a multiplying factor may be 
worked out from the projection of annual average of nethead , applying the formula : 
( Average head / Rated head) + 0 .02 
Alternatively in case of a difficulty in making such projection , the multiplying factor may be 
determined as : 

(Head at MDDL/Rated head) x 0 .5 + 0 .52 
(iii) Pondage type plants where plant availability is significantly affected by silt : 85 % . 
( iv ) Run -of- river type plants : (1) NAPAF to be determined plant-wise, based on 10 -day design 

energy data, moderated by past experience where available/ relevant. 
(2 ) A further allowance may be made by the Commission in NAPAF determination under special 

circumstances, e . g . abnormal silt problem or other operating conditions, and known plant 

limitations . 
(3 ) In case of a new hydro electric project the developer shall have the option of approaching the 

Commission in advance for fixation of NAPAF based on the principles enumerated in sub 

clauses ( 1)and (2 ) above . 
4 . Auxiliary Energy Consumption (AUX ): 
(a ) Surface hydro generating stations 

(i) with rotating exciters mounted on the generator shaft : 0 .7 % 
(ii) with static excitation system 

: 1 % 
Underground hydro generating stations 
(i) with rotating exciters mounted on the generator shaft : 0 .9 % 
( ii) with static excitation system 

: 1. 2 % 
CHAPTER - 5 

SCHEDULING , ACCOUNTING AND BILLING 
Scheduling : The methodology for scheduling and dispatch for the generating station shall be as 
specified in the KERC Grid Code 2005 / Indian Electricity Grid Code , as amended from time to 
time. 
Metering and Accounting : The provisions of the KERC Grid 2005 / Indian Electricity Grid Code , 
as amended from time to time shall be applicable . 
Billing and Payment of charges: (1) Bills shallbe raised for capacity charge, energy charge and 
on monthly basis by the generating company in accordance with these regulations , and payments 
shall be made by the beneficiaries directly to the generating company. 


(b ) 


30. 


32 . 


2éves 


34 . 


35 . 


36 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2001 - 2 
( 2) Payment of the capacity charge for a thermal generating station shall be shared by the 

beneficiaries of the generating station as per their percentage shares for the month in the 
installed capacity of the generating station . Payment of capacity charge and energy charge 
for a hydro generating station shall be shared by the beneficiaries of the generating station in 

proportion to their shares . 
Note 1 
Allocations of each beneficiary in the total capacity of generating stations shall be as determined 
by the State Government. The allocation shall be applied in percentages of installed capacity and 
shall normally remain constant during a month . 
Rebate: (1) For payment of bills of the generating company through letter of credit on 
presentation , a rebate of 2 % shall be allowed. 
(2 ) Where payments are made other than through letter of credit within a period of one 

month of presentation of bills by the generating company a rebate of 1 % shall be allowed . 
Late payment surcharge:In case the payment of any bill for charges payable under these 
regulations is delayed by a beneficiary beyond a period of 60 days from the date of billing , a late 
payment surcharge at the rate of 1. 25 % permonth shall be levied by the generating company. 

CHAPTER -6 

MISCELLANEOUS 
CDM Benefits : The proceeds of carbon credit from an approved CDM project shall be shared in 
the following manner, namely : 
(a ) 100 % of the gross proceeds on account of CDM to be retained by the project developer 

in the first year after the date of commercial operation of the generating station ; 
(b ) in the second year, the share of the beneficiaries shall be 10 % which shall be 

progressively increased by 10 % every year till it reaches 50 % , where after the proceeds 

shall be shared in equal proportion ,by the generating company and the beneficiaries . 
Norms of operation to be ceiling norms: Norms of operation specified in these regulations are 
the ceiling norms and shall not preclude the generating company and the beneficiaries from 
agreeing to the improved norms of operation and in case the improved norms are agreed to , such 
improved norms shall be applicable for determination of tariff. 
Deviation from norms: ( 1) Tariff for sale of electricity by the generating company may also be 
determined in deviation of the norms specified in these regulations subject to the conditions that: 
(a ) the levelised tariff over the useful life of the project on the basis of the norms in deviation 

does not exceed the levelised tariff calculated on the basis of the norms specified in these 

regulations ; and 
(b ) any deviation shall come into effect only after approval by the Commission , for which an 

application shall be made by the generating company 
Explanation .- For the purpose of calculating the levelised tariff referred to in sub -clause (a ) of 
clause (1), the discounting factor shall be as notified by the CERC from time to time. 
Tax on Income:Tax on the income streams of the generating company shall not be recovered 
from the beneficiaries , 
Provided that the deferred tax liability , excluding Fringe Benefit Tax , for the period up to 31st 
March 2009 whenever itmaterializes, shall be recoverable directly from the beneficiaries. 


37 


38. 


39 . 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೧೯ 
40 . Foreign Exchange Rate Variation : ( 1) The generating company may hedge foreign exchange 

exposure in respect of the interest on foreign currency loan and repayment of foreign loan 
acquired for the generating station in part or full in the discretion of the generating company . 
(2 ) Every generating company shall recover the cost ofhedging of foreign exchange rate variation 

corresponding to the normative foreign debt, in the relevant year on year -to -year basis as 
expense in the period in which it arises and extra rupee liability corresponding to such foreign 

exchange rate variation shall not be allowed against the hedged foreign debt. 
(3 ) To the extent the generating company is not able to hedge the foreign exchange exposure , 

the extra rupee liability towards interest payment and loan repayment corresponding to the 
normative foreign currency loan in the relevant year shall be permissible provided it is not 

attributable to the generating company or its suppliers or contractors . 
(4 ) Every generating company shall recover the cost of hedging and foreign exchange rate 

variation on year- to -year basis as income or expense in the period in which it arises. 
41 . Recovery of cost of hedging Foreign Exchange Rate Variation : Recovery of cost of hedging 

and foreign exchange rate variation shall be made directly by the generating company from the 
beneficiaries withoutmaking any application before the Commission : 
Provided that in case of any objections by the beneficiaries to the amounts claimed on account of 
cost of hedging or foreign exchange rate variation , the generating company may make an 

appropriate application before the Commission for its decision . 
42 . Application fee and the publication expenses: The application filing fee and the expenses 

incurred on publication of notices in the application for approval of tariff, may in the discretion of 
the Commission , be allowed to be recovered by the generating company directly from the 

beneficiaries 
44 , Power to Relax : The Commission , for reasons to be recorded in writing , may relax any of the 

provisions of these regulations on its own motion or on an application made before it by an 

interested person . 
45 . Power to Remove Difficulties : If any difficulty arises in giving effect to any of the provisions of 

these Regulations , the Commission may , by a general or special order, take such action which 
appears to it to be necessary or expedient for the purpose of removing the difficulties not being 
inconsistent with the provisions of the Act and these Regulation . 

SHAIK AHMED 
PD -57 

Secretary . 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

- ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್ / 430 / 2008 - 09, ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ದೇವರಾಜ ಪೊಲೀಸ್ ಮಲ್ಲೇಶ್ ಬಿನ್ ಲೇ ಲಿಂಗೇಗೌಡ 
ಠಾಣೆ, ಮೈಸೂರು 

ಹುಯಿಲಾಳು ಗ್ರಾಮ, ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:31.01. 2009 ರಂದು ಮಧ್ಯಾಹ್ನ 12: 00 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ 
ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ನಗರ, ಇವರು ಮೈಸೂರು ನಗರ, ಕೆ. ಆರ್ .ಎಸ್. ರಸ್ತೆ, ಪುರುಷ ವೈದ್ಯಕೀಯ 
ವಿದ್ಯಾರ್ಥಿ ನಿಲಯದ ಮುಂಭಾಗದಲ್ಲಿ ಕೆಎ - 09 / ಇಬಿ -5984 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸಲ್ ಸೂಪರ್ ವಾಹನದಲ್ಲಿ 


೩೬ ೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಅಕ್ರಮವಾಗಿ 9.540 ಲೀ . ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಆರೋಪಿ ಮತ್ತು 
ಮದ್ಯವನ್ನು ಜಫ್ತು ಮಾಡಿ , ಸದರಿ ವಾಹನ, ಆರೋಪಿ ಮತ್ತು ಮದ್ಯವನ್ನು ದೇವರಾಜ ಪೊಲೀಸ್ ಠಾಣೆಯ ಆರಕ್ಷಕ ಉಪ 
ನಿರೀಕ್ಷಕರಿಗೆ ಹಾಜರುಪಡಿಸಿ, ಮುಂದಿನ ಕ್ರಮ ಜರುಗಿಸಲು ಕೋರಿರುವ ಮೇರೆಗೆ ಮೊಕದ್ದಮೆ ಸಂಖ್ಯೆ:32/2009 ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14 , 32 , 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, 
ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿನಾಂಕ:05.02.2009 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:09 . 02.2009 ಮೈಸೂರು ವಲಯ 
ನಂ .3ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ( ಪೂರ್ವ) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:16.03.2009 ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಗಳಿಗೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ 
ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32 , 34ರ 
ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ 
ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 

ನಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /430/2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ದೇವರಾಜ ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 
32/ 2009, ದಿನಾಂಕ:31.01.2009 ರಂದು ವಶಪಡಿಸಿಕೊಂಡ ಕೆಎ- 09 /ಇಬಿ- 5984 ನೋಂದಣಿ ಸಂಖ್ಯೆ ಟಿವಿಎಸ್ ಎಕ್ಸಲ್ 
ಸೂಪರ್ ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ 
ಕೊಂಡು ಆದೇಶ ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ . ಆರ್ .898 

- ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 

ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

- ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ / 157 / 2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ .ಮಂಜುನಾಥ್ , 

- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಉಮೇಶ್, ಮಹದೇವ, ಶಿವಕುಮಾರ್‌. 
ಪಿರಿಯಾಪಟ್ಟಣ ಪೊಲೀಸ್ ಠಾಣೆ, 
ಪಿರಿಯಾಪಟ್ಟಣ ತಾಲ್ಲೂಕು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೨೧ 
ಪ್ರಕರಣದ ಮುಖ್ಯಾಂಶಗಳು: 

- ದಿನಾಂಕ :18 .07.2008 ರಂದು ಬೆಳಿಗ್ಗೆ 08:45 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ 
ಪೊಲೀಸ್ ಠಾಣೆ ಇವರು, ಪಿರಿಯಾಪಟ್ಟಣ ತಾಲ್ಲೂಕು, ಪಿರಿಯಾಪಟ್ಟಣ -ಸಿದ್ಧಪುರ ರಸ್ತೆ , ಬೇಗೂರು ಗೇಟ್ ಬಸ್ ನಿಲ್ದಾಣದ 
ಬಳಿ, ಕೆಎ - 20 / ಎಂ - 398 ನೋಂದಣಿ ಸಂಖ್ಯೆಯ ಮಾರುತಿ ಕಾರ್ ವಾಹನದಲ್ಲಿ ಅಕ್ರಮವಾಗಿ 41.760 ಲೀ . ವಿವಿಧ 
ಮಾದರಿಯ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತು ಮಾಡಿ, 
ಮೊಕದ್ದಮೆ ಸಂಖ್ಯೆ: 133/2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 , 14, 32 , 34 , 38( ಎ) ರ ಪ್ರಕಾರ 
ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ 
ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:13.10.2008 ರಂದು ಕೋರಿರುತ್ತಾರೆ. ಅಂತೆಯೇ 
ದಿನಾಂಕ:15 .10.2008 ರಂದು ಪಿರಿಯಾಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಉಡುಪಿ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:15.10 .2008 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 34ರ ಅಡಿಯಲ್ಲಿ ಪತ್ತೆ 
ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 12) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿ 

ದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /157 / 2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ:133/2008, 
ದಿನಾಂಕ:18.07.2008 ರಂದು ವಶಪಡಿಸಿಕೊಂಡ ಕೆಎ - 20/ ಎಂ - 398 ನೋಂದಣಿ ಸಂಖ್ಯೆ ಮಾರುತಿ ಕಾರ್ ವಾಹನವನ್ನು ( ಈ 
ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ ಹೊರಡಿಸಲಾಗಿದೆ) 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ . ಮಂಜುನಾಥ್ 
ಪಿ . ಆರ್ .899 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 

ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್ /53(ಪೊಲೀಸ್)/2008 - 09, ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 

- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಬಸವಣ್ಣ ಬಿನ್ ಮಾದಪ್ಪ , ನಂದಿನಾಥಪುರ ಗ್ರಾಮ 
ಪಿರಿಯಾಪಟ್ಟಣ ಪೊಲೀಸ್ ಠಾಣೆ, 
ಪಿರಿಯಾಪಟ್ಟಣ ತಾಲ್ಲೂಕು. 


೩೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:02.12 .2008 ರಂದು ಸಂಜೆ 06:00 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು , ಪಿರಿಯಾಪಟ್ಟಣ 
ಪೊಲೀಸ್ ಠಾಣೆ ಇವರು, ಪಿರಿಯಾಪಟ್ಟಣ ತಾಲ್ಲೂಕು, ಪಿರಿಯಾಪಟ್ಟಣ ಟೌನ್, ಸಿದ್ದಾಪುರ ಸರ್ಕಲ್‌ನಲ್ಲಿ ಕೆಎ - 09 / ಇಸಿ 
2017 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸ್ಎಲ್ ಸೂಪರ್ ವಾಹನದಲ್ಲಿ ಅಕ್ರಮವಾಗಿ 4.500 ಲೀ . ಮದ್ಯವನ್ನು ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, ಮೊಕದ್ದಮೆ ಸಂಖ್ಯೆ: 230/2008 ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 , 14, 32 , 34 , 38( ಎ) ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, 
ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿನಾಂಕ:23.12.2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ: 07. 01.2009 ರಂದು ಪಿರಿಯಾಪಟ್ಟಣ 
ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:22.05. 2009 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ . ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ . ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32 , 34ರ ಅಡಿಯಲ್ಲಿ 
ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 7) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /53 ( ಪೊಲೀಸ್) / 2008 - 09 , ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 230 /2008 , 
ದಿನಾಂಕ:02 .12 .2008 ರಂದು ವಶಪಡಿಸಿಕೊಂಡ ಕೆಎ - 09 / ಇಸಿ - 2017 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸ್ಎಲ್ ಸೂಪರ್ 
ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ . ಆರ್ .900 

ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , 

- ಮೈಸೂರು ಇವರ ನ್ಯಾಯಾಲಯ | 

ಸಂಖ್ಯೆ : ಡಿಟಿಸಿಆರ್ / 463/2007 - 08, ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 

- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

ಕರಿಗೌಡ ಬಿನ್ ನಂಜೇಗೌಡ, ತನಹಳ್ಳಿ ಗ್ರಾಮ , 
ಪಿರಿಯಾಪಟ್ಟಣ ಪೊಲೀಸ್ ಠಾಣೆ, 

ಪಿರಿಯಾಪಟ್ಟಣ ತಾಲ್ಲೂಕು. 
ಪಿರಿಯಾಪಟ್ಟಣ ತಾಲ್ಲೂಕು. 


ಡೆಪ್ಯೂಟಿ ಕಮೀಷನರ್ 


ಭಾಗ- ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬ ೨೩ 
ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ:06. 05. 2008 ರಂದು ರಾತ್ರಿ 08 :45 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ 
ಪೊಲೀಸ್ ಠಾಣೆ ಇವರು , ಪಿರಿಯಾಪಟ್ಟಣ ತಾಲ್ಲೂಕು, ದೊಡ್ಡಕೆರೆ ಏರಿಯ ಬಳಿ ಕೆಎ - 45/ ಇ - 2554 ನೋಂದಣಿ ಸಂಖ್ಯೆಯ 
ಟಿವಿಎಸ್ ಎಕ್ಸ್ಎಲ್ ಮೋಟರ್ ಸೈಕಲ್‌ನ್ನು ತಡೆದು ನಿಲ್ಲಿಸಿ, ಪರಿಶೀಲಿಸಲಾಗಿ, ಸದರಿ ವಾಹನದಲ್ಲಿ ಅಕ್ರಮವಾಗಿ 17.280 ಲೀ . 
ಓರಿಜಿನಲ್ ಚಾಯ್ ವಿಸ್ಕಿ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫು, 
ಮಾಡಿ, ಮೊಕದ್ದಮೆ ಸಂಖ್ಯೆ: 78 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 , 14, 32, 38( ಎ) ರ ಪ್ರಕಾರ 
ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ 
ಜಪ್ಪಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:21.05. 2008 ರಂದು ಕೋರಿರುತ್ತಾರೆ. ಅಂತೆಯೇ ಅದೇ 
ದಿನದಂದು ಪಿರಿಯಾಪಟ್ಟಣ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ಜಿಲ್ಲೆ, ಹುಣಸೂರು ತಾಲ್ಲೂಕು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿನಾಂಕ: 15 .07. 2008 ಮತ್ತು 05.11.2008 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ 
ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ 
ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ 
ಅಬಕಾರಿ ಕಾಯಿದೆ ಕಲಂ 32 , 34ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ 
ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ದಾಖಲಾಗಿ ಈಗಾಗಲೇ ಸುಮಾರು (13) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ 
ಮಾಲೀಕರಿಗೆ /ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ 
ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ 
ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ / 463/ 2007 - 08 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಪಿರಿಯಾಪಟ್ಟಣ ಪೊಲೀಸ್ ಠಾಣೆ ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ:78/2008, 
ದಿನಾಂಕ:06.05. 2008 ರಂದು ವಶಪಡಿಸಿಕೊಂಡ ಕೆಎ - 45 / ಇ - 2554 ನೋಂದಣಿ ಸಂಖ್ಯೆಯ ಟಿವಿಎಸ್ ಎಕ್ಸ್ಎಲ್ 
ಮೋಟರ್ ಸೈಕಲ್ ವಾಹನವನ್ನು ( ಈ ಪ್ರಕರಣದಲ್ಲಿ ಜಪಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು 
ಹಾಕಿ ಕೊಂಡು ಆದೇಶ ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 
ಪಿ. ಆರ್.901 

ಡೆಪ್ಯೂಟಿ ಕಮೀಷನರ್ ಎಸ್ 

ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ: ಸಿವಿಸಿ -43/ 08 - 09 , ಬೆಂಗಳೂರು, ದಿನಾಂಕ:1ನೇ ಸೆಪ್ಟೆಂಬರ್, 2009 
ದಿನಾಂಕ:25 .08.2009ರಂದು ನಡೆದ ಕೇಂದ್ರೀಯ ಮೌಲ್ಯ ಮಾಪನ ಸಮಿತಿ ಸಭೆಯ ನಡವಳಿಗಳು 
ವಿಷಯ : ರಾಜಾಜಿನಗರ ನೋಂದಣಿ ಜಿಲ್ಲೆ , ಶ್ರೀರಾಂಪುರ ಉಪನೋಂದಣಿ ಕಛೇರಿ ವ್ಯಾಪ್ತಿಗೆ ಒಳಪಡುವ ಇಟಾ 

ಅಪಾರ್ಟ್‌ಮೆಂಟ್‌ನ ಪರಿಷ್ಕೃತ ಮಾರುಕಟ್ಟೆ ಮೌಲ್ಯದ ಬಗ್ಗೆ. 


೩೬೨೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
1. ಅಧಿಸೂಚನೆ ಸಂಖ್ಯೆ: CVC/BUD /5/ 2007, ಬೆಂಗಳೂರು, ದಿನಾಂಕ:17. 04.2007, ಭಾಗ - 3ರಲ್ಲಿ ಪುಟ 
ಸಂಖ್ಯೆ :219, ಕ್ರಮಸಂಖ್ಯೆ: 27( ಬಿ) ರಂತೆ ಬೆಂಗಳೂರು ನಗರ ಜಿಲ್ಲೆಯ , ರಾಜಾಜಿನಗರ ನೋಂದಣಿ ಜಿಲ್ಲೆ , ಶ್ರೀರಾಂಪುರ 
ಉಪನೋಂದಣಿ ಕಛೇರಿ ವ್ಯಾಪ್ತಿಗೆ ಬರುವ ಇಟಾ ಅಪಾರ್ಟ್‌ಮೆಂಟ್‌ನ ಮಾರುಕಟ್ಟೆ ದರಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಿ ದಿನಾಂಕ:19.04.2007 ರಿಂದ ಜಾರಿಗೆ ಬರುವಂತೆ ಈಗಾಗಲೇ ಪ್ರಕಟಿಸಲಾಗಿದ್ದು, ಸದರಿ ರಾಜಾಜಿನಗರ ನೋಂದಣಿ 
ಜಿಲ್ಲೆ ವ್ಯಾಪ್ತಿಗೆ ಒಳಪಡುವ ಇಟಾ ಅಪಾರ್ಟ್‌ಮೆಂಟ್‌ನ ಮೌಲ್ಯವನ್ನು ಪರಿಷ್ಕರಿಸಿ ಈ ಕೆಳಕಂಡಂತೆ ಆದೇಶ ಮಾಡಲಾಗಿದೆ. 

2. ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 45ಬಿ ರ ಜೊತೆಯಲ್ಲಿ ಕರ್ನಾಟಕ ಮುದ್ರಾಂಕ ನಿಯಮಗಳು 
2003ರಂತೆ ( ಸ್ಥಿರಾಸ್ತಿಗಳ ಮಾರುಕಟ್ಟೆ ಮೌಲ್ಯವನ್ನು ಕೇಂದ್ರ ಮೌಲ್ಯ ಮಾಪನ ಸಮಿತಿಯು ಪ್ರದತ್ತವಾದ ಹಕ್ಕನ್ನು ಚಲಾಯಿಸಿ 
ಮೌಲ್ಯವನ್ನು ಪರಿಷ್ಕರಿಸುವ ಮತ್ತು ಜಾರಿಗೆ ತರುವ) ರಾಜಾಜಿನಗರ ನೋಂದಣಿ ಜಿಲ್ಲೆಯ ಶ್ರೀರಾಂಪುರ ಉಪನೋಂದಣಿ 
ಕಛೇರಿ ವ್ಯಾಪ್ತಿಗೆ ಒಳಪಡುವ ಇಟಾ ಕರ್ನಾಟಕ ಎಸ್ಟೇಟ್ ಲಿಮಿಟೆಡ್‌ರವರ ಇಟಾ ಅಪಾರ್ಟ್‌ಮೆಂಟ್‌ನ ಪರಿಷ್ಕೃತ ಮೌಲ್ಯದ 
ಅಧಿಸೂಚನೆಯನ್ನು ಸಾರ್ವಜನಿಕರ ಗಮನಕ್ಕೆ ಸಲ್ಲಿಸಿದೆ. 
ರಾಜಾಜಿನಗರ ನೋಂದಣಿ ಜಿಲ್ಲೆ, ಶ್ರೀರಾಂಪುರ ಉಪನೋಂದಣಿ ಕಛೇರಿ ವ್ಯಾಪ್ತಿಗೆ ಬರುವ ಇ. ಟಿ. ಎ. ಅಪಾರ್ಟ್‌ಮೆಂಟ್‌ನ ಪರಿಷ್ಕೃತ 

ಮೌಲ್ಯ 
ಪ್ರದೇಶದ ಹೆಸರು/ ರಸ್ತೆಯ ಹೆಸರು ಪ್ರಸ್ತಾವಿತ 

ವೆಟ್ರಿಫೈಡ್ / ಮೊಸಾಯಿಕ್ ಮಾರ್ಬಲ್ಸ್ / 
ದರಗಳು ಚದರಡಿ 

ಗ್ರಾನೈಟ್ 
ಒಂದಕ್ಕೆ 
1. ಇ. ಟಿ . ಎ . ಅಪಾರ್ಟ್‌ಮೆಂಟ್ 

3100 

3200 
ಅಧ್ಯಕ್ಷರು, ಕೇಂದ್ರ ಮೌಲ್ಯಮಾಪನ ಸಮಿತಿ, ಬೆಂಗಳೂರು ಇವರ ಆದೇಶದ ಮೇರೆಗೆ. 

ಡಿ . ರಾಮೇಗೌಡ 
ಪಿ . ಆರ್.888 

ಕಾರ್ಯದರ್ಶಿಗಳು , 

ಕೇಂದ್ರ ಮೌಲ್ಯ ಮಾಪನ ಸಮಿತಿ, ಬೆಂಗಳೂರು. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಶಿರಸಿ ವಿಭಾಗ, ಶಿರಸಿ ಇವರ ನ್ಯಾಯಾಲಯ , ಶಿರಸಿ 

ಅಧಿಸೂಚನೆ 
ಕ್ರ. ಸಂ . ಬಿ5 / ಅ. ಮೊ . ವಾಹನ/ಸಿಆರ್ / 2009 - 10, ದಿನಾಂಕ:3ನೇ ಸೆಪ್ಟೆಂಬರ್ , 2009 
ಶಿರಸಿ ಅರಣ್ಯ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧದ ಹಾಗೂ ಇತರೇ ಅರಣ್ಯ ಉತ್ಪನ್ನಗಳ ಸಾಗಾಣಿಕೆಯಲ್ಲಿ ತೊಡಗಿದ್ದ 
ವಾಹನಗಳನ್ನು ಶಿರಸಿ ಅರಣ್ಯ ವಿಭಾಗದ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಈ ಕೆಳಕಂಡ 
ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 71( ಎ) ಪ್ರಕಾರ ಕ್ರಮ ತೆಗೆದುಕೊಳ್ಳುವ ಸಲುವಾಗಿ ನ್ಯಾಯಾಲಯಕ್ಕೆ 
ಹಾಜರುಪಡಿಸಿರುತ್ತಾರೆ. 

ಸದರಿ ವಾಹನಗಳ ವಿವರ ಈ ಕೆಳಗಿನಂತಿದೆ. 

ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ 1 ಇಂಜಿನ್ ಸಂ. | ಛಾಸಿಸ್ ಸಂಖ್ಯೆ 
| ಸಂ . 

ಮಹೀಂದ್ರ ಜೀಪು ಶಿರಸಿವಲಯ FIR No . 14 / 01 - 02 | 3215461 CJ500DD101 -2- 32 
ಎಂವೈಇ- 7604 

ದಿ :21. 03 . 2002 
2 . | ಹಿರೊಹೊಂಡಾ ಬನವಾಸಿ ವಲಯ FIR No. 8/ 01 - | 99C1OF01496 | 99C1OE21688 

ಮೋಟಾರ್ ಬೈಕ್ 02/ ದಿ :28.09.2001 
ಕೆಎ - 31 - ಎಚ್ - 6017 
ಆಟೋರಿಕ್ಷಾ 

ಶಿರಸಿ ವಲಯ FIR No.1/ 01 - 02) | 22E236463 2 2C223871 
ನಂ . ಸಿಎನ್‌ಇ- 6084 ದಿ :14 . 08 . 2001 

ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರೂ ವಾರಸುದಾರರು ಇಲ್ಲಿಯವರೆಗೆ ಹಾಜರಾಗದೇ ಇರುವುದರಿಂದ ಸದರಿ 
ವಾಹನಗಳ ನಿಜವಾದ ವಾರಸುದಾರರು ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕು ಬಾಧ್ಯತೆಗಳನ್ನು ಈ ಕೆಳ ಸಹಿ 
ಮಾಡಿರುವವರ ಸಮ್ಮುಖದಲ್ಲಿ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು 
(30 ) ದಿನಗಳ ಒಳಗೆ ಹಾಜರುಪಡಿಸಬೇಕಾಗಿ ಮತ್ತು ವಾಹನಗಳನ್ನು ಶ್ರೀಗಂಧ ಮತ್ತು ಇತರೇ ಅರಣ್ಯ ಉತ್ಪನ್ನವನ್ನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೨೫ 
ಕಳ್ಳಸಾಗಾಣಿಕೆ ಮಾಡಲು ಉಪಯೋಗಿಸಿದ್ದಕ್ಕಾಗಿ ವಾಹನಗಳನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಷಿಯನ್ನು ಬರಹದ ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ ಕೆಳಸಹಿ 
ಮಾಡಿದವರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಈ ಮೇಲ್ಕಂಡ ವಾಹನಗಳ ಬಗ್ಗೆ ಯಾವ 
ವಾರಸುದಾರರು ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ 
ಇದ್ದಲ್ಲಿ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 71( ಎ) ಎರಡನೇ ತಿದ್ದುಪಡಿ ಪ್ರಕಾರ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಪಿ .ಆರ್. 889 

ಸಂರಕ್ಷಣಾಧಿಕಾರಿ, ಶಿರಸಿ ವಿಭಾಗ, ಶಿರಸಿ. 
PROCEEDINGS OF THE ASSISTANT COMMISSIONER OF COMMERCIAL TAXES, LOCAL VAT 

OFFICE -270 , MANGALORE , DATED :5H SEPTEMBER , 2009, 
Present: A .M . Somashekhariaha , ACCT (LVO - 270),Mangalore . 
Subject: Loss of One C " Form in case of M /s Durga Auto Distributors, Durga Buildings , 

Marnamikatta Circle , Mangalore . 
Read : Letter Dated :01.07.2009 of M /s Sri Durga Auto Distributors, Durga Building, Marnamikatta 

Circle , Mangalore . 
Preamble : 

M /s Sri Durga Auto Distributors, Durga Building, Marnamikatta Circle , Mangalore is a registered 
dealer borne on the files of this office bearing TIN NO . 29370098506 . The dealer in his letter cited at read 
above has intimated that one " C " Forms bearing Sl.No .KA -C /01 0399887 issued by this office are lost in 
transit on the way of Hampankatta ,Mangalore . 

ಕರ್ನಾಟಕ ರಾಜ್ಯಪತ್ರ , ಗುರುವಾರ ಜೂನ್, 18 , 2009 
M /s Sri Durga Auto Distributors, Durga Building , Marnamikatta Circle , Mangalore has produced 
the proof for having filed the complaint to Police Authorities and executed indemnity bond 
Dated :22.06 . 2009 in favour of the Government as laid down under Rule 12( 2) and 12( 9) of CST Act , 
1956 . 

Since the One filled " C " Forms bearing SI.No.KA - C /01 0399887 are to be Treated as lost in transit 
and are to be treated as invalid . Hence this order . 

Order No. ACCT/LVO - 270 /CR - 2009 - 10 , Dated : 
In view of the Circumstances explained above the filled one " C " Forms bearing Sl.No.KA -C /01 
0399877 issued by this office on 19.09. 2008 are treated as lost in transit between Mangalore City. 

A .M . SOMASHEKHARIAHA 
Asst. Commissioner of Commercial 

Taxes , Local Vat Office -270 ,Mangalore . 
OFFICE OF THE ASSISTANT COMMISSIONER OF COMMERCIAL TAXES , LOCAL VAT OFFICE -270 , 

MANGALORE 

NOTIFICATION 
Notified Authority Under Rule 6 (i) of the CST (Karnataka) Rules 1957 

No.ACCT/LVO -270/ CR -/09-10 , Dated : 
By virtue of the provision of Rule 12 (2 ) of the CST (Registration & turnover) Rules 1957 and Rule 
6 (e ) and 6 (i) of CST (Karnataka) Rules 1957 , it is hereby notified for general information that the 
declarations in Form - C described below is declared to be lost while in transit. 


೩೬ ೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 


ಭಾಗ - 


SI. 


Number 


Whether 


Remarks 


Name 
address 


and 
of 


No. 


Lost/ 


(Including 
Code No .) of 
declaration 


Registration 
Certificate 
No. of the 
dealer under 

Act 


The Address of Date of 
the dealer to issue of 
whom the Forms by 
declaration the dealer 


the dealer to 


Stolen / 


whom 


Destroyed 


Forms 


declaration 


CST 


islare sent 


Lost/Destroyed 


1956 


Forms/is/ are 
issued by 


or stolen 


the 


department, 
with date of 
" C " Form 


issuje 


FITZWELL 


22 .09.2008 | Lost 


Bill No . 30/ 30 - 4 - 08 Rs . 


" C " Forms No. 
KA- C/ 01 


M /s Sri | TIN : 
Durga Auto 29370098506 
Distributors, 


AUTO 


0399877 


CORPORATION 


20766/ Bill No . 40/ 8 - 5 
2008 No.75/ 30 -5- 08 
Rs.11775 / No. 96/17 
6- 08 Rs. 8348 and 


Durga 


B - 6 


Building, 


Opp :Rajalaxmi 
Complex, Kaler , 


Marnamikatta 


118/ 28 - 06 - 08 


Circle , 


Bhiwandi 


Rs.7854 / total amount 


Mangalore . 


Maharastra. 


of 


Rs. 60394/-is 


issued in C Form 
bearing No .KA- C /01 
0399877 . 
Particulars of Invoices 
entered in the Lost C 


Form . 


PR - 890 


A . M . SOMASHEKHARIAHA 
Asst. Commissioner of Commercial 

Taxes, Local Vat Office -270 , Mangalore . 

ಕರ್ನಾಟಕ ವಿಧಾನಸಭೆ 
ವಿಧಾನಸಭೆಯ ಸಚಿವಾಲಯ , ಅಂಚೆ ಪೆಟ್ಟಿಗೆ ನಂ .5074, ವಿಧಾನಸೌಧ, ಬೆಂಗಳೂರು- 560 0233 

ಸಂಖ್ಯೆ : ವಿಸಸ / ಶಾರಶಾ / 24 / ಸಿಎ / 2008 - 09 , ದಿನಾಂಕ:3ನೇ ಸೆಪ್ಟೆಂಬರ್ , 2009 
ವಿಷಯ : ವಿಧಾನಸಭಾ ಸದಸ್ಯರ ವಿಳಾಸದ ಬದಲಾವಣೆ. 

ಮಾಗಡಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಹೆಚ್.ಸಿ. ಬಾಲಕೃಷ್ಣ ಅವರು ಕೆಳಕಂಡಂತೆ ತಮ್ಮ 
ವಿಳಾಸವನ್ನು ಬದಲಾಯಿಸಿರುತ್ತಾರೆ. 

ಶ್ರೀ ಹೆಚ್. ಸಿ. ಬಾಲಕೃಷ್ಣ, 

ವಿಧಾನಸಭಾ ಸದಸ್ಯರು, “ಅಮ್ಮ ”, ನಂ .21 (22), ಎಂ . ಐ. ಜಿ. 1ನೇ ಅಡ್ಡರಸ್ತೆ, 1ನೇ ಹಂತ, ಕೆ. ಹೆಚ್. ಬಿ. ಕಾಲೋನಿ, 
ಬಸವೇಶ್ವರನಗರ , ಬೆಂಗಳೂರು- 560 079. 

ಆದಕಾರಣ , ಮಾನ್ಯ ಸದಸ್ಯರಿಗೆ ಇನ್ನು ಮುಂದೆ ಕಳುಹಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಮೇಲ್ಕಂಡ ವಿಳಾಸಕ್ಕೆ 
ಕಳುಹಿಸಿಕೊಡಬೇಕೆಂದು ಕೋರಲು ನಿರ್ದೆಶಿತನಾಗಿದ್ದೇನೆ. 

ಕೆ.ಸಿ.ಗೋಪಿಕೃಷ್ಣ 
ಪಿ . ಆರ್ . 893 

ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ. 


ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬ ೨೭ 
ಜಿಲ್ಲಾ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಅಧಿಕಾರಿಗಳ ಕಛೇರಿ, ಚಿತ್ರದುರ್ಗ 

ಪ್ರಕಟಣೆ ಕೃಪೆಗಾಗಿ 
ಸಂಖ್ಯೆ: ಬಿಸಿಎಂ: ಕಾತಭ :ಸಿಆರ್ - 152 :2009 - 10, ದಿನಾಂಕ:1ನೇ ಸೆಪ್ಟೆಂಬರ್ , 2009 
ವಿಷಯ: 2009 - 10ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಾನೂನು ಪದವೀಧರರನ್ನು 

ನ್ಯಾಯಾಂಗ ತರಬೇತಿ ಯೋಜನೆಯಡಿಯಲ್ಲಿ ತರಬೇತಿಗೆ ನಿಯೋಜಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ : ಎಸ್‌ಡಬ್ಲೂಎಲ್ 68: ದಿನಾಂಕ: 02 .11.1990. 

2) ಸರ್ಕಾರದ ಆದೇಶ ಸಂಖ್ಯೆ: ಸಕಇ 446 ಬಿಎಂಎಸ್ 2005 ದಿನಾಂಕ:01.12 .2005. 
ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ -1, 2( ಎ), 3( ಎ), ( ಬಿ) ರಡಿ ಬರುವ ಹತ್ತು ನಿರುದ್ಯೋಗಿ 
ಕಾನೂನು ಪದವೀಧರರನ್ನು ಹಾಗೂ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ , ಕ್ರಿಶ್ಚಿಯನ್, ಜೈನ್, ಪಾರ್ಸಿ , ಬೌದ್ಧ ಇತ್ಯಾದಿ 
ವರ್ಗದ ಎರಡು ನಿರುದ್ಯೋಗಿ ಕಾನೂನು ಪದವೀಧರರನ್ನು ನ್ಯಾಯಾಂಗ ತರಬೇತಿ ಯೋಜನೆಯಡಿ 2009 - 10ನೇ ಸಾಲಿನಲ್ಲಿ 
ಆಯ್ಕೆ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ 
ಹಾಗೂ ಅಲ್ಪಸಂಖ್ಯಾತರ ಇಲಾಖೆ, ಏರೋಪ್ಲೇನ್ ಬಿಲ್ಲಿಂಗ್ ಚಿತ್ರದುರ್ಗ ಇವರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ ಹೆಚ್ಚಿನ 
ಮಾಹಿತಿ ಹಾಗೂ ನಿಗದಿತ ಅರ್ಜಿ ನಮೂನೆಗಳನ್ನು ಪಡೆಯಬಹುದಾಗಿದೆ. ಅರ್ಜಿ ಸಲ್ಲಿಸಲು ದಿನಾಂಕ:19 .09.2009 ಕಡೆಯ 
ದಿನಾಂಕವಾಗಿರುತ್ತದೆ. 
ಅರ್ಜಿ ಸಲ್ಲಿಸಲು ಇರುವ ನಿಬಂಧನೆಗಳು : 

1) ಅಭ್ಯರ್ಥಿಯು ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ -1, 2( ಎ), 3( ಎ), 3( ಬಿ) ಗೆ ಸೇರಿರಬೇಕು ಹಾಗೂ 
ಮತೀಯ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಂ , ಕ್ರಿಶ್ಚಿಯನ್, ಜೈನ್, ಇತ್ಯಾದಿ ವರ್ಗದ ಅಭ್ಯರ್ಥಿಗಳಾಗಿರಬೇಕು. 

2) ಆಯ್ಕೆ ಮಾಡಲಾಗುವ ಒಟ್ಟಾರೆ ಹಿಂದುಳಿದ ವರ್ಗಗಳ 10 ಅಭ್ಯರ್ಥಿಗಳಲ್ಲಿ ಶೇಕಡಾ 33.33 ರಷ್ಟು ಮಹಿಳಾ 
ಅಭ್ಯರ್ಥಿಗಳಿಗೆ ಮೀಸಲಿಡಲಾಗುವುದು. 

3) ಅಭ್ಯರ್ಥಿಯು ಎಲ್.ಎಲ್. ಬಿ. ಪದವಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೊದಲು 
ಎರಡು ವರ್ಷದ ಅವಧಿಯೊಳಗೆ ಪಾಸು ಮಾಡಿರಬೇಕು. 

4) ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 132 ಎಸ್‌ಪಿಡಿ 97 ದಿನಾಂಕ:08.02.2000 ರಂತೆ ನಿಗದಿತ 
ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು ಮತ್ತು ಪ್ರವರ್ಗ 2( ಎ), 3( ಎ), ಹಾಗೂ 3( ಬಿ) 
ಅಭ್ಯರ್ಥಿಗಳು ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಇತ್ಯಾದಿ ವರ್ಗಗಳ ಅಭ್ಯರ್ಥಿಗಳಿಗೆ 
ಆದಾಯ ಮಿತಿ ರೂ .15, 000 -00ಗಳು ಆಗಿರುತ್ತದೆ. ಪ್ರವರ್ಗ - 1ರ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 

_ 5) ತರಬೇತಿ ಅವಧಿಯು ನಾಲ್ಕು ವರ್ಷಗಳಾಗಿದ್ದು ತರಬೇತಿಯ ಅವಧಿಯಲ್ಲಿ ಮಾಸಿಕ 1000 - 00 ರೂ . ಗಳ 
ತರಬೇತಿ ಭತ್ಯೆ ಪಾವತಿಸಲಾಗುವುದು. ಆಯ್ಕೆಯನ್ನು ಜಿಲ್ಲಾ ಆಯ್ಕೆ ಸಮಿತಿಯ ಮೂಲಕ ನಡೆಸಲಾಗುವುದು. 

6) ಅಭ್ಯರ್ಥಿಯು ಕನಿಷ್ಟ ವಯೋಮಿತಿಯು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ 30 
ವರ್ಷಗಳು ಮೀರಿರಬಾರದು. ಪ್ರವರ್ಗ -1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷಗಳು ಮೀರಿರಬಾರದು. 

7) ಅಭ್ಯರ್ಥಿಯು ಬಾರ್‌ ಕೌನ್ಸಿಲ್‌ನಲ್ಲಿ ಹೆಸರು ನೋಂದಾಯಿಸಿರಬೇಕು. ನೋಂದಾಯಿಸಿಲ್ಲದ ಪಕ್ಷದಲ್ಲಿ ಆಯ್ಕೆಯಾದ 
ತಕ್ಷಣ ನೋಂದಾಯಿಸಿದ ಹೊರತು ಶಿಷ್ಯವೇತನ ಪಾವತಿಸಲಾಗುವುದಿಲ್ಲ. 

8) ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಜಾತಿ/ ಆದಾಯ ಪ್ರಮಾಣ ಪತ್ರ ಅಥವಾ ಇತರೆ ಯಾವುದೇ ತಪ್ಪು 
ಮಾಹಿತಿಯನ್ನು ನೀಡಿ ಆಯ್ಕೆಯಾದ ಪಕ್ಷದಲ್ಲಿ ಅಂತಹವರನ್ನು ಶಿಕ್ಷೆಗೆ ಗುರಿಪಡಿಸುವುದಲ್ಲದೆ ಶಿಷ್ಯವೇತನದ ಜೊತೆಗೆ ಶೇಕಡಾ 
10ರ ಬಡ್ಡಿಯನ್ನು ಭೂ ಕಂದಾಯ ಬಾಕಿ ರೂಪದಲ್ಲಿ ವಸೂಲಿ ಮಾಡಲಾಗುವುದು. ಅಲ್ಲದೇ ತರಬೇತಿಯನ್ನು ಮಧ್ಯದಲ್ಲಿ 
ಬಿಟ್ಟಲ್ಲಿ ಅವರು ಇಲಾಖೆಯಿಂದ ಪಡೆದ ಪೂರ್ಣ ಶಿಷ್ಯವೇತನವನ್ನು ಹಿಂದಿರುಗಿಸಬೇಕಾಗುವುದು. 

9) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್/ ಸರ್ಕಾರಿ ವಕೀಲರು 20 ವರ್ಷಗಳಿಂದ ಕಡಿಮೆ 
ಇಲ್ಲದಂತೆ ಸೇವೆ ಸಲ್ಲಿಸುತ್ತಿರುವ ವಕೀಲರ ಬಳಿ ತರಬೇತಿಗೆ ನಿಯೋಜಿಸಲಾಗುವುದು. 

10 ) ಅಪೂರ್ಣ/ ಅವಧಿ ಮೀರಿದ ತಪ್ಪು ಮಾಹಿತಿ ಅಥವಾ ನಿಗದಿತ ದಿನಾಂಕದ ನಂತರ ಸ್ವೀಕರಿಸಲಾದ 
ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ತಿರಸ್ಕರಿಸಲಾಗುವುದು. 

ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ 
ಪಿ . ಆರ್ . 892 

ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಹಾಗೂ 

ಅಲ್ಪಸಂಖ್ಯಾತರ ಇಲಾಖೆ, ಚಿತ್ರದುರ್ಗ . 


೩೬ ೨೮ 


gGL 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು ( ವಿ ), ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ. ನಿ.ನಿ , ಗುಲಬರ್ಗಾ 

ಪ್ರಕಟಣೆ 
ಸಂಖ್ಯೆ:ಎಲ್ಸಿ610 / ಕಾನಿಅ( ವಿ)/ ಬ್ಬಕಾವಿ/ ಗು / ಸಕಾನಿಅ( ವಿ)/2008 - 09 /1532 - 1533, ದಿನಾಂಕ: 29ನೇ ಆಗಸ್ಟ್ , 2009 

ಕ. ವಿ . ಪ್ರ. ನಿ. ನಿ. ಯು 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67ರ ಅನ್ವಯ ಯೋಜನೆಗಳನ್ನು 
ರೂಪಿಸಿದೆ ಹಾಗೂ ಸದರಿ ನಿಯಮದ ಪ್ರಕರಣದ 67(2)( ಸಿ) ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ತಿಳುವಳಿಕೆಗಾಗಿ 
ಪ್ರಕಟಿಸುತ್ತಿದೆ. ಯೋಜನೆಯ ವಿವರಗಳು ಈ ರೀತಿ ಇವೆ. 

1) ಯೋಜನೆಯ ಹೆಸರು : ಗುಲಬರ್ಗಾ ಜಿಲ್ಲೆ, ಶಹಾಪೂರ ತಾಲ್ಲೂಕಿನ ವಡಗೇರಾ ಗ್ರಾಮದ ಹಾಲಿ ಇರುವ 33 /11 
ಕೆ. ವಿ. ವಿದ್ಯುತ್ ಉಪಕೇಂದ್ರವನ್ನು 110/ 3311 ಕೆ. ವಿ. ಉಪಕೇಂದ್ರಕ್ಕೆ ಉನ್ನತಿಕರಣಗೊಳಿಸುವುದು ಮತ್ತು 110 ಕೆ.ವಿ . ಖಾನಾಪುರ 
ವಿದ್ಯುತ್ ಉಪಕೇಂದ್ರದಿಂದ ಪ್ರಸ್ತಾವಿತ 110 ಕೆ.ವಿ ವಡಗೇರಾ ವಿದ್ಯುತ್ ಉಪಕೇಂದ್ರಕ್ಕೆ 20.40 ಕಿ. ಮೀ .ಗಳ ದೂರ 110 ಕೆ.ವಿ. 
ಸಿಂಗಲ್ ಸರ್ಕ್ಯೂಟ್ ಮಾರ್ಗವನ್ನು ಡಬಲ್ ಸರ್ಕ್ಯೂಟ್ ಗೋಪುರಗಳ ಮೇಲೆ ವಿದ್ಯುತ್ ಮಾರ್ಗವನ್ನು ನಿರ್ಮಾಣ 
ಮಾಡುವುದು . 

2) ಯೋಜನೆಯ ಪ್ರಯೋಜನಗಳು: ವಡಗೇರಾ ಅಕ್ಕ - ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್ 
ಸರಬರಾಜು ಮಾಡುವುದು . 

3) 110 ಕೆ. ವಿ. ಮಾರ್ಗ ಹಾದುಹೋಗುವ ಹಳ್ಳಿಗಳು ಮತ್ತು ಪ್ರದೇಶಗಳು: ಖಾನಾಪುರ, ಕುರಕುಂದಿ ಹಾಗೂ 
ವಡಗೇರಾ. 

4) ಅಂದಾಜು ವೆಚ್ಚ: ರೂ .1360. 78 ಲಕ್ಷಗಳು . 

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 
1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ ಭಾಗ ( III) ರ (ಕೇಂದ್ರೀಯ ಕಾಯಿದೆ 1885ರ 13) ಅನ್ವಯ ಟೆಲಿಗ್ರಾಫ್ 
ಪ್ರಾಧಿಕಾರವು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ. ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಸದರಿ 
ಯೋಜನೆಯ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಗಮನಕ್ಕೆ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 
ದಿನಗಳ ಒಳಗೆ ಈ ಕೆಳ ಸಹಿದಾರರ ಕಛೇರಿಗೆ ಕಳುಹಿಸಬಹುದು. 

ಕಾರ್ಯನಿರ್ವಾಹಕ ಅಭಿಯಂತರರು ( ವಿ) 

ಬೃ . ಕಾ .ವಿಭಾಗ, ಕ. ವಿ . ಪ್ರ .ನಿ .ನಿ , ಗುಲಬರ್ಗಾ. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಅಭಿಯಂತರರು ( ವಿ ), ಬೃಹತ್ ಕಾಮಗಾರಿ ವಿಭಾಗ, ಕ. ವಿ. ಪ್ರ. ನಿ. ನಿ., ಗುಲಬರ್ಗಾ 

ಪ್ರಕಟಣೆ 
ಸಂಖ್ಯೆ:ಎಲ್ಸಿ610 / ಕಾನಿಅ( ವಿ)/ ಬ್ಬಕಾವಿ/ ಗು / ಸಕಾನಿಅ( ವಿ)/ 2008 - 09 /1532 -1533, ದಿನಾಂಕ: 29ನೇ ಆಗಸ್ಟ್ , 2009 

ಕ. ವಿ.ಪ್ರ . ನಿ.ನಿ. ಯು 2003ರ ವಿದ್ಯುಚ್ಛಕ್ತಿ ಸರಬರಾಜು ಅಧಿನಿಯಮ ಪ್ರಕರಣದ 67ರ ಅನ್ವಯ ಯೋಜನೆಗಳನ್ನು 
ರೂಪಿಸಿದೆ ಹಾಗೂ ಸದರಿ ನಿಯಮದ ಪ್ರಕರಣದ 67( 2)( ಸಿ) ರ ಅನ್ವಯ ಈ ಮೂಲಕ ಯೋಜನೆಗಳನ್ನು ತಿಳುವಳಿಕೆಗಾಗಿ 
ಪ್ರಕಟಿಸುತ್ತಿದೆ. ಯೋಜನೆಯ ವಿವರಗಳು ಈ ರೀತಿ ಇವೆ. 

1) ಯೋಜನೆಯ ಹೆಸರು: ಗುಲಬರ್ಗಾ ಜಿಲ್ಲೆ, ಯಾದಗೀರ ತಾಲ್ಲೂಕಿನ ಗುರಮಠಕಲ್ ಗ್ರಾಮದ ಹಾಲಿ ಇರುವ 
33 /11 ಕೆ. ವಿ. ವಿದ್ಯುತ್ ಉಪಕೇಂದ್ರವನ್ನು 110/11 ಕೆ.ವಿ . ಉಪಕೇಂದ್ರಕ್ಕೆ ಉನ್ನತಿಕರಣಗೊಳಿಸುವುದು ಮತ್ತು 220 ಕೆ. ವಿ. ಸೇಡಂ 
ವಿದ್ಯುತ್ ಉಪಕೇಂದ್ರದಿಂದ ಪ್ರಸ್ತಾವಿತ 110 ಕೆ. ವಿ ಗುರಮಠಕಲ್ ವಿದ್ಯುತ್ ಉಪಕೇಂದ್ರಕ್ಕೆ 37 .189 ಕಿ. ಮೀ . ಗಳ ದೂರ 110 
ಕೆ.ವಿ . ಸಿಂಗಲ್ ಸರ್ಕ್ಯೂಟ್ ಮಾರ್ಗವನ್ನು ಡಬಲ್ ಸರ್ಕ್ಯೂಟ್ ಗೋಪುರಗಳ ಮೇಲೆ ವಿದ್ಯುತ್ ಮಾರ್ಗವನ್ನು ನಿರ್ಮಾಣ 
ಮಾಡುವುದು. 

2) ಯೋಜನೆಯ ಪ್ರಯೋಜನಗಳು: ಗುರಮಠಕಲ್ ಅಕ್ಕ - ಪಕ್ಕದ ಗ್ರಾಮಗಳಿಗೆ ಒಳ್ಳೆಯ ಗುಣಮಟ್ಟದ ವಿದ್ಯುತ್ 
ಸರಬರಾಜು ಮಾಡುವುದು. 

3) 110 ಕೆ.ವಿ . ಮಾರ್ಗ ಹಾದುಹೋಗುವ ಹಳ್ಳಿಗಳು ಮತ್ತು ಪ್ರದೇಶಗಳು: ಸೇಡಂ, ಮಾದವಾರ, ಇಮದಾಪುರ, 
ನಂಜೋಳ್ಳಿ, ಕೋಲಕುಂದಾ, ಬೀಮಸಾಗರ , ಮಲಕಪಲ್ಲಿ, ಮಿತಟಿಪಡಂಪಲ್ಲಿ, ತಿಪಡಂಪಲ್ಲಿ, ಕಾಕಲವಾರ ಹಾಗೂ 
ಗುರಮಠಕಲ್ . 

4) ಅಂದಾಜು ವೆಚ್ಚ: ರೂ .1400 . 15 ಲಕ್ಷಗಳು. 

- ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 
1885ರ ಭಾರತೀಯ ಟೆಲಿಗ್ರಾಫ್ ಅಧಿನಿಯಮ ಭಾಗ (III) ರ (ಕೇಂದ್ರೀಯ ಕಾಯಿದೆ 1885ರ 13) ಅನ್ವಯ ಟೆಲಿಗ್ರಾಫ್ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೨೯ 
ಪ್ರಾಧಿಕಾರವು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ. ಮತ್ತು ಚಲಾಯಿಸುವ ಹಕ್ಕನ್ನು ಪಡೆದಿರುವುದು. ಸದರಿ 
ಯೋಜನೆಯ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಗಮನಕ್ಕೆ ಆಕ್ಷೇಪಣೆಗಳನ್ನು ಈ ಪ್ರಕಟಣೆ ಪ್ರಕಟವಾದ 15 
ದಿನಗಳ ಒಳಗೆ ಈ ಕೆಳ ಸಹಿದಾರರ ಕಛೇರಿಗೆ ಕಳುಹಿಸಬಹುದು. 

ಕಾರ್ಯನಿರ್ವಾಹಕ ಅಭಿಯಂತರರು ( ವಿ) 
ಪಿ . ಡಿ .58 

ಬೃ . ಕಾ .ವಿಭಾಗ, ಕ. ವಿ . ಪ್ರ . ನಿ. ನಿ , ಗುಲಬರ್ಗಾ. 
AMANATH CO -OPERATIVE BANK LTD ., BRIGADE ROAD BRANCH , BANGALORE 

FORM NO.7 

RULE 38 ( 2) ( C ) 
DISPUTE NO. JRD /UBF/1545 / 2004 - 05 

C . E . P . NO .: AR/ ROI441) CEPT 6/ 09 -10 

ATTACHMENT NOTICE OF IMMOVABLE PROPERTY 
To M /s Hira Education Trust, Represented by its Trustees (1) Mr. Mohammed Odebulla Shariff, 
( 2 ) Mrs. Jameela Shariff, (3 ) Mr. Mohammed Hidayathulla Shariff , (4 ) Mr. Mohammed Abrarulla Shariff, 
No. 1 and 1/1 3rd Cross, E Street, Bhartinagar BMP Division No .77 , Bangalore-560051 has been issued a 
written Attachment Notice No . ACB (JRD /UBF /1545 /2004 - 2005 Amanath Co -operative Bank Ltd., Brigade 
Road , Branch , Bangalore to Pay Rs.72 ,23 ,059 -70 + forther interest and other charges from 01 .03 .2007 
which has not been paid by you and have failed to give reasons for non -payment of dues. So this Notice 
is to inform you that the following immovable properties has been attached and if the amount is not paid 
before 25 .09 .2009 with interest and other charges the Immovable property will be brought for auction / 
sale as per law . 
The Property Belongs to Mrs . Jameela Shariff 

SCHEDULE 
As per the sale deed Dated : 18 .05 . 1990 , there are two portions which are adjacent to one and 
another with the following schedule and measurements. 
( a) For No. 3 (old No.111 ) 

( b) For No.1 (old No. 36) 
East – E street, 3rd cross 

East-Property of Basha Sahib 
West- Private Property 

West- Property of Corporation Land , 
North - Corporation lane 

North - 3rd Cross E Street 
South - Property No. 1/36 

South -Private Property 
Measuring 15ft by 20ft (Area 330 sqft ) 

Measuring East-28 .3 ft 
West- 7ft 7in + 21ft 10in 
North -21ft 
South -11ft + 13ft 6 " 
Area- 770 .54 sqft. 

Sale Officer, 
PD - 59 

Amanath Co -operative Bank Ltd ., 

Brigade Road Branch , Bangalore . 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ -2 , ಬಳ್ಳಾರಿ 

ಈ ಪ್ರಕರಣ ಸಂಖ್ಯೆ : ಕಾನಪ:ಉವಿ-2: 191:09 , ದಿನಾಂಕ:13ನೇ ಆಗಸ್ಟ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು: 
1) ಶೇಖ್ ಎಂ . ಡಿ. ಇದ್ರಿಶ್ , ತಂ : ಶೇಖ್ ವಿರುದ್ದ 1) ಮೆ : ಗ್ಯಾನನ್ ಡಂಕಲ್ಲಿ ಮತ್ತು ಕಂ .ಲಿ., ತೋರಣಗಲ್ಲು, 
ಜಲಾಲುದ್ದೀನ್, ವಯಸ್ಸು:58 ವರ್ಷ, ವೃತ್ತಿ: ಜಿಂದಾಲ್ ವರ್ಕ್ಸ್ ಜೆ.ಎಸ್. ಡಬ್ಲೂ ಸ್ಟೀಲ್ ಲಿ., ( ಮೆಕಾನಿಕಲ್ 
ಏನೂ ಇಲ್ಲ . 

ವರ್ಕ್ಸ್ ), ವಿದ್ಯಾನಗರ ಪೋಸ್ಟ್, ತೋರಣಗಲ್ಲು, ಬಳ್ಳಾರಿ ಜಿಲ್ಲೆ. 
2) ಮೆ : ಜೆ.ಎಸ್. ಡಬ್ಲೂ ಸ್ಟೀಲ್ ಲಿ., ತೋರಣಗಲ್ಲು. 


೩೬೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
2) ಶ್ರೀಮತಿ ರಾಯ್ಸನ್‌ಬೀಬಿ, ಗಂಡ: ಎಂ . ಡಿ . 
ಶೇಖ್ ಇದ್ರಿಶ್ , ವಯಸು:53 ವರ್ಷ , 
ವೃತ್ತಿ:ಏನೂ ಇಲ್ಲ. 
( ಅರ್ಜಿದಾರ 1 ಮತ್ತು 2ರವರು ಮೃತನ 
ತಂದೆ- ತಾಯಿಗಳು ) 
ವಾಸ: ನಯಾಬಜಾರ್ ಗ್ರಾಮ , ಪಲಮು ಜಿಲ್ಲೆ, 
ಜಾರ್‌ಖಂಡ್ ರಾಜ್ಯ . 

ಪ್ರಕಟಣೆ 
1 ಮತ್ತು 2ನೇ ಅರ್ಜಿದಾರರಾದ ಶೇಕ್ ಎಂ . ಡಿ. ಇದ್ರಿಶ್ ಮತ್ತು ಶ್ರೀಮತಿ ರಾಯಸನ್‌ಬೀಬಿ ಇವರುಗಳು ತಾವು 
ಮೃತ ಮವುಜ್ ಅಲಂನ ತಂದೆ -ತಾಯಿಗಳು, ಶಾಸನಬದ್ಧ ವಾರಸುದಾರರು ಹಾಗೂ ಅವಲಂಬಿತರೆಂದು ತಿಳಿಸುತ್ತಾ ತಮ್ಮ 
ಮಗನು 1ನೇ ಪ್ರತಿವಾದಿಗಳ ಸಂಸ್ಥೆಯಲ್ಲಿ ವೆಲ್ಡರ್ ಆಗಿ ಕೆಲಸ ಮಾಡುತ್ತಿದ್ದನೆಂದು ದಿನಾಂಕ:17.04.2009 ರಂದು 
ಹೆಚ್.ಎಸ್ . ಎಂ . ಸೈಟ್‌ನಲ್ಲಿ ಮಾಡುತ್ತಿದ್ದಾಗ ಅಪಘಾತವಾಗಿ ಗಾಯಗೊಂಡು ದಿನಾಂಕ :18. 04 .2009 ರಂದು 
ಮೃತಪಟ್ಟಿರುತ್ತಾನೆಂದು ತಿಳಿಸುತ್ತಾ, ಮೃತನು ಅಪಘಾತಪೂರ್ವದಲ್ಲಿ ಆರೋಗ್ಯವಾಗಿದ್ದು ದಿನಕ್ಕೆ 150 - 00 ರೂ . ದಿನಗೂಲಿ 
ಪಡೆಯುತ್ತಿದ್ದನೆಂದು, ಇದರಿಂದ ತನ್ನ ಹಾಗೂ ತಮ್ಮ ಕುಟುಂಬ ಜೀವನ ನಡೆಸುತ್ತಿದ್ದನೆಂದು ಈಗ ಈತನ ಮರಣದಿಂದ ತಮ್ಮ 
ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು ತಿಳಿಸಿ ನಷ್ಟ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಬೇರೆ ಯಾರಾದರೂ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಯು ಈ ನ್ಯಾಯಾಲಯದ 
ನಾಮಫಲಕದಲ್ಲಿ ಹಾಗೂ ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಹೊರಮುದ್ರಣಾಲಯ , ಬೆಂಗಳೂರು ಇಲ್ಲಿ ಪ್ರಕಟಗೊಂಡ 30 
ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಜಿ . ಗೋವಿಂದಯ್ಯ 
ಪಿ . ಆರ್ . 894 

ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 

ಆಯುಕ್ತರು , ಉಪವಿಭಾಗ - 2 , ಬಳ್ಳಾರಿ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 2 , ಬಳ್ಳಾರಿ 

ಪ್ರಕರಣ ಸಂಖ್ಯೆ: ಕಾನಪ:198:09:ಎಫ್ , ದಿನಾಂಕ: 10ನೇ ಸೆಪ್ಟೆಂಬರ್ , 2009 
- ಅರ್ಜಿದಾರರು: 

ಪ್ರತಿವಾದಿಗಳು : 
1) ಶ್ರೀಮತಿ ಅಡಿವಮ್ಮ ಗಂ : ಲೇಟ್ ವಿರುದ್ದ 1) ಟಿ. ರಾಮಾಂಜನೇಯಲು, ತಂ : ಟಿ. ನರಸಿಂಹಲು, ಲಾರಿ 
ಗಾದಿಲಿಂಗಪ್ಪ , ವಯಸ್ಸು:30 ವರ್ಷ, ವೃತ್ತಿ: ಮಾಲೀಕರು, ನಂ . ಸಿಜಿ - 04: ಜಿ - 3899 , ಡೋರ್ ನಂ . 3224 , 
ಗೃಹಿಣಿ, ವಾಸ: ಬಳ್ಳಾರಿ. 

ಕೊಟ್ಟಾಲಪಲ್ಲಿ ಗ್ರಾಮ , ವಿಡಪದಕಲ್ಲು ಮಂಡಲ , ಅನಂತಪುರ 
2) ಮಾ : ರವಿಚಂದ್ರ ತಂ : ಲೇಟ್ ಜಿಲ್ಲೆ ( ಎ . ಪಿ.) 
ಗಾದಿಲಿಂಗಪ್ಪ, ವಯಸ್ಸು:11 ವರ್ಷ, 

2) ಡಿವಿಜನಲ್ ಮ್ಯಾನೇಜರ್, ಮೆ : ನ್ಯೂ ಇಂಡಿಯಾ 
3) ಕು: ಸುಮಂಗಲಮ್ಮ ತಂ : ಲೇಟ್ ಅಶೂರೆನ್ಸ್ ಕಂ .ಲಿ., ಬಳ್ಳಾರಿ. 
ಗಾದಿಲಿಂಗಪ್ಪ , ವಯಸ್ಸು: 09 ವರ್ಷ. 
4) ಕು : ಶ್ರೀದೇವಿ ತಂ : ಲೇಟ್ ಗಾದಿಲಿಂಗಪ್ಪ, 
ವಯಸ್ಸು: 4 ವರ್ಷ, 
5) ಶ್ರೀಮತಿ ರುದ್ರಮ್ಮ ಗಂ : ಲೇಟ್ 
ಮುದಿಮಲ್ಲಪ್ಪ , ವಯಸ್ಸು:50 ವರ್ಷ, ವೃತ್ತಿ: 
ಏನೂ ಇಲ್ಲ . ಎಲ್ಲರ ವಾಸ: ಶ್ರೀರಾಂಪುರ 
ಕಾಲೋನಿ, ಬಳ್ಳಾರಿ. 

ಪ್ರಕಟಣೆ 
ಶ್ರೀಮತಿ ಅಡಿವಮ್ಮ ಗಂ : ಲೇಟ್ ಗಾದಿಲಿಂಗಪ್ಪ (2) ರವಿಚಂದ್ರ, (3) ಕು : ಸುಮಂಗಲಮ್ಮ , (4) ಕು: ಶ್ರೀದೇವಿ (5) 
ಶ್ರೀಮತಿ ರುದ್ರಮ್ಮ , ಇವರುಗಳು ಲೇಟ್ ಗಾದಿಲಿಂಗಪ್ಪನ ಹೆಂಡತಿ, ಮಕ್ಕಳು ಹಾಗೂ ತಾಯಿಯಾಗಬೇಕೆಂದು, 
ಶಾಸನಬದ್ಧವಾರಸುದಾರರೆಂದು ತಿಳಿಸುತ್ತಾ, ದಿನಾಂಕ:29.03.2009 ರಂದು ಮೃತ ಗಾದಿಲಿಂಗಪ್ಪನು 1ನೇ ಪ್ರತಿವಾದಿಗಳ 
ಲಾರಿಯಲ್ಲಿ ಕೆಲಸದ ಮೇಲಿದ್ದಾಗ ಅಪಘಾತ ಸಂಭವಿಸಿ ಸ್ಥಳದಲ್ಲಿ ಮೃತಪಟ್ಟಿರುತ್ತಾನೆಂದು, ಅಪಘಾತ ಪೂರ್ವದಲ್ಲಿ ಮೃತನು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೩೧ 
ಚೆನ್ನಾಗಿದ್ದು ದಿನಕ್ಕೆ 150 - 00 ರೂ . ದಿನಗೂಲಿಯಂತೆ ವೇತನ ಪಡೆದು ತನ್ನ ಹಾಗೂ ನಮ್ಮಗಳ ಕುಟುಂಬ ಜೀವನ 
ಸಾಗಿಸುತ್ತಿದ್ದನೆಂದು, ಈಗ ಆತನಿಲ್ಲದೆ ತಮ್ಮಗಳ ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆಂದು, ಮೃತನ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಒಂದು ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ವಾರಸುದಾರರು ಹಾಗೂ ಅವಲಂಬಿತರೆಂದು ಪರಿಗಣಿಸಬೇಕೆಂದು 
ಕೋರಿದಲ್ಲಿ ಅಂಥವರು ಈ ಪ್ರಕಟಣೆಯು ಈ ನ್ಯಾಯಾಲಯದ ನಾಮಫಲಕದಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ 
ಹೊರವಲಯ ಮುದ್ರಣಾಲಯದಲ್ಲಿ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು , ಅವಧಿಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ 
ಪಿ . ಆರ್ . 895 

ಆಯುಕ್ತರು, ಉಪವಿಭಾಗ - 2 , ಬಳ್ಳಾರಿ . 
GOVERNMENT OF KARNATAKA 

DEPARTMENT OF COMMERCIAL TAXES 
Office of the Commissioner of Commercial Taxes , VTK Building, Ist Main Road , Gandhinagar , 

Bangalore 

NOTIFICATION 
No.KSA /CR -86 /09 -10 , Bangalore, Dated : 27th August, 2009 
In exercise of powers conferred by sub -section (1 ) of section 18 - A of the Karnataka Value Added 
Tax Act, 2003, it is specified with immediate effect that a dealer registered under the said Act purchasing 
glass bottles for use by him in the bottling of liquor including wine and beer, from another dealer 
registered under the said Act , shall deduct tax at source as specified under the said section . 

PRADEEP SINGH KHAROLA 
PR - 896 

Commissioner of Commercial Taxes in 

Karnataka , Bangalore . 
GOVERNMENT OF KARNATAKA 

DEPARTMENT OF COMMERCIAL TAXES 
Office of the Commissioner of Commercial Taxes in Karnataka, Gandhinagar , Bangalore -560009 

NOTIFICATION 
No.KSA .CR - 248 /08 -09, Bangalore , Dated : 28th August, 2009 
In exercise of powers under sub -rule (aaaaa ) of Rule 6 of the Central Sales Tax (Karnataka ) 
Rules , 1957 , considering it necessary to provide an option of self -printing of declarations in Form C to the 
dealers covered by the notification No.KSA. CR -248 /08 -09 , Dated : 21st March , 2009 issued under the said 
sub -rule , in partial modification of the said notification , it is hereby notified that with effect from 10th day of 
September, 2009, every dealer specified under the said notification shall be issued the declaration in 
Form C Sought in the following manner: 

(i) Every such dealer shall log on to the website http ://vat.kar.nic . in /. 
(ii) Using the user name and password communicated to him by this office, every such dealer 

shall proceed to file his request for issue of declarations in Form C in such website. He shall 
also indicate in the website his option whether he would like to print the form himself or would 

like the Local VAT Officer (LVO ) or VAT Sub Officer (VSO ) to print it . 
(ii) The declarations in Form C sought by the dealer would be approved electronically by the 

concerned LVO or VSO within three working days from the date of his successful request. 
( iv ) After such approval , the dealer can print the declaration in Form C in triplicate on A4 size 

paper of not less than 75 gsm . Each declaration form so printed will have a unique number 
assigned on it. After printing, the dealer can have the seal of the Department of Commercial 
Taxes affixed by producing it before the LVO or VSO concerned . 


೩೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
(v) In cases where the dealer has opted for printing of the form by the LVO or VSO , the C Form 

declarations sought by the dealer would be printed by the LVO or VSO concerned . Subject to 
payment of the prescribed fee , such forms would be dispatched to the dealer within three 
working days from the day of his successful request. Any dealer wishing to collect the C Form 
declarations personally should indicate his preference for such mode of delivery at the time of 
filling in his request for their issue in the website. Such dealer can collect the declarations 
from the jurisdictional LVO or VSO on the fourth working day . 

PRADEEP SINGH KHAROLA 
PR- 897 

Commissioner of Commercial Taxes in 

Karnataka , Bangalore . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ , ಉಪವಿಭಾಗ - 1, ಕಾರ್ಮಿಕ ಭವನ, ಐಟಿಐ 

ಆವರಣ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29 
ಸಂಖ್ಯೆ : ಡಬ್ಲೂಸಿಎ / ಎಫ್ ಸಿ/ಸಿಆರ್ - 09 /09 , ದಿನಾಂಕ:5ನೇ ಸೆಪ್ಟೆಂಬರ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು : 
1) ಶ್ರೀಮತಿ ಬಿ. ಸೌಭಾಗ್ಯ, W /o ಲೇಟ್: ವಿರುದ್ದ 1) ವೆಂಕಟೇಶ್ S/o ಲಾ . ಮುನಿಶಾಮಪ್ಪ, ಮೇಜರ್ 
ಬಿ. ವಿಜಯಕುಮಾರ್, 30 ವರ್ಷ. 

ಚಿಕ್ಕನಲ್ಲೂರಹಳ್ಳಿ ವಿಲೇಜ್, ಬೇಗೂರು ( ಹೋ ), ಹೊಸಕೋಟೆ 
2 ) ಕು : ಎ . ವಿ . ಕುಸುಮ D /o ಲೇಟ್ 

( ತಾ ), ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಎ . ಬಿ . ವಿಜಯಕುಮಾರ್‌, 11 ವರ್ಷ . 

2) ದಿ ಓರಿಯಂಟಲ್ ಇನ್ಸೂರೆನ್ಸ್ ಕಂ . ಲಿ., ಡಿವಿಜನಲ್ 
3) ಮಾಸ್ಟರ್‌ ಎ. ವಿ. ಲೋಕ್‌ನರೇಶ್, S /o 

ಆಫೀಸ್ ನಂ .2, ಖಿಸಿ ಬಿಲ್ಲಿಂಗ್ ನಂ .3, 1ನೇ ಮಹಡಿ, 
ಲೇಟ್: ಎ . ಬಿ . ವಿಜಯಕುಮಾರ್, 6 ವರ್ಷ . 

1ನೇ ಕ್ರಾಸ್ , ಗಾಂಧಿನಗರ , ಬೆಂಗಳೂರು- 09 . 
4) ಬಸವರಾಜಪ್ಪ S/o ಲೇಟ್ 
ನೀಲಕಂಠೇಗೌಡ ಎ .ಎಸ್ ವರ್ಷ 70. 
5) ಶ್ರೀಮತಿ ಗೌರಮ್ಮ W /o ಬಸವರಾಜಪ್ಪ 
65 - ವರ್ಷ , ಅತ್ತೂರು ವಿಲೇಜ್, ಹೊಸಕೋಟೆ 
( ತಾ ), ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ಪ್ರಕಟಣೆ 
ಈ ಮೇಲೆ ನಮೂದಿಸಿರುವ ಅರ್ಜಿದಾರರು ತಾವು ಮೃತ ಶ್ರೀ ಎ. ಬಿ . ವಿಜಯಕುಮಾರ್ ಇವರ ಅವಲಂಬಿತರೆಂದು, 
ಮೃತನು 1ನೇ ಪ್ರತಿವಾದಿ ಬಳಿ ಚಾಲಕ ಕೆಲಸ ಮಾಡುವಾಗ, ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ ಉಂಟಾದ 
ಅಪಘಾತದಲ್ಲಿ ದಿನಾಂಕ:01 .06 . 2008 ಮರಣ ಹೊಂದಿರುತ್ತಾರೆ ಎಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ 
ಪ್ರತಿವಾದಿಗಳಿಂದ ಬರತಕ್ಕೆ ಪರಿಹಾರವನ್ನು ಕೊಡಿಸಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ ಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, 
ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ 
ಅರ್ಜಿದಾರರಲ್ಲದೇ , ತಾವೂ ಸಹಾ ಮೃತನ ನಿಜವಾದ “ ಅವಲಂಬಿತರು ” ಎಂದು ಪರಿಗಣಿಸಲು ಕೇಳಿಕೊಳ್ಳುವುದಾದರೆ , 
ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸದೊಳಗಾಗಿ ತಮ್ಮ 
ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ 
ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ , ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮುಂದಿನ 
ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ 
ಪಿ . ಆರ್ .877 

ಕಾರ್ಮಿಕ ಅಧಿಕಾರಿ , ಉಪವಿಭಾಗ- 1, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೩೩ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

- ಡಿ. ಟಿ. ಸಿ.ಆರ್ . ನಂ . 82 / 2008 - 09 ದಿನಾಂಕ:26ನೇ ಜೂನ್, 2009 
ಪೊಲೀಸ್ ಉಪ ನಿರೀಕ್ಷಕರು, ಪಂಚನಹಳ್ಳಿ ಪೊಲೀಸ್ ಠಾಣೆ ಇವರ ಕ್ರೈಂ ನಂ . 28 /2008, ದಿನಾಂಕ:11. 05 .2008 
ಉಪಸ್ಥಿತರು : ಕೆ . ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು , 

ರಮೇಶ್ ಬಿನ್ ದೇವೇಂದ್ರಪ್ಪ ಮತ್ತು ಇತರರು 
ಪಂಚನಹಳ್ಳಿ ಪೋಲಿಸ್ ಠಾಣೆ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:11. 05. 2008 ರಂದು ಸಂಜೆ ಸುಮಾರು 7.30 ಗಂಟೆ ಸಮಯದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು, 
ಪಂಚನಹಳ್ಳಿ ಪೊಲೀಸ್ ಠಾಣೆ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಪಂಚನಹಳ್ಳಿ - ಹೊಸದುರ್ಗಾ 
ರಸ್ತೆಯಲ್ಲಿರುವ ಸರ್ಕಾರಿ ಹೊಸ ಆಸ್ಪತ್ರೆ ಕಟ್ಟಡದ ಮುಂಭಾಗ ಗಸ್ತು ನಿರ್ವಹಿಸುತ್ತಿದ್ದಾಗ, ಪಂಚನಹಳ್ಳಿ ಕಡೆಯಿಂದ ಒಂದು 
ಮೋಟಾರ್ ಬೈಕ್‌ನಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ತುಂಬಿದ ಗೋಣಿಚೀಲವನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು ಗಮನಿಸಿ, 
ಅನುಮಾನದ ಮೇರೆಗೆ ತಡೆದು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ಗೋಣಿಚೀಲದಲ್ಲಿ 180 ಮಿಲಿಯ 48 ಸೀಸ ರಾಜಾವಿಕ್ಕಿ 
ಬಾಟಲಿಗಳು ಇದ್ದು ಇವುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ ವ್ಯಕ್ತಿಗಳಾದ ರಮೇಶ್ ಬಿನ್ ದೇವೇಂದ್ರಪ್ಪ , 
ನೀಡುವಳ್ಳಿ ಗ್ರಾಮ , ಸಿಂಗಟಗೆರೆ ಹೋಬಳಿ, ಕಡೂರು ತಾಲ್ಲೂಕು ಮತ್ತು ಇನ್ನೊಬ್ಬ ವ್ಯಕ್ತಿ ಆನಂದ ಬಿನ್ ರಾಮಣ್ಣ, ನಿಡುವಳ್ಳಿ 
ಗ್ರಾಮ , ಸಿಂಗಟಗೆರೆ ಹೋಬಳಿ, ಕಡೂರು ತಾಲ್ಲೂಕು ಇವರುಗಳು ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ 
ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸದೆ ಇದ್ದುದರಿಂದ, ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ ಮದ್ಯವನ್ನು ವಾಹನ ಸಂಖ್ಯೆ : ಕೆಎ -18 - ಜೆ - 2057 ( ಹಿರೋಹೊಂಡಾ 
ಮೋಟಾರ್ ಸೈಕಲ್ ) ರೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿಗೊಳಿಸಿ ಕೈಂ 
ನಂ .28/2008 ರಲ್ಲಿ ಪ್ರಕರಣವನ್ನು ದಾಖಲಿಸಿ ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿ ಕುರಿತು 
ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ನಡವಳಿಗಳನ್ನು 
ಮುಂದುವರೆಸಲಾಯಿತು. 
- ವಾಹನವು ಜಫ್ತಾಗಿ ಸುಮಾರು ಒಂದು ವರ್ಷ ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ದ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೊಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10.06.2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚಾರಗೊಂಡಿರುತ್ತದೆ. ಪ್ರಚಾರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 


೩೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ ” 
ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ಪಂಚನಹಳ್ಳಿ 
ಪೊಲೀಸ್ ಠಾಣೆ, ಇವರ ಕ್ರೈಂ ನಂ . 28 /2008, ದಿನಾಂಕ:11.05. 2008ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ : ಕೆಎ - 18 
ಜೆ - 2057 (ಹಿರೋಹೊಂಡ ಬೈಕ್) ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 8.460 
ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 26ನೇ ಜೂನ್, 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ . 653 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು , ಮೈಸೂರು ಜಿಲ್ಲೆ , 

ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್ /221 /2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , 

- ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಹುಲ್ಲಹಳ್ಳಿ ಪೊಲೀಸ್ ರವಿ ಬಿನ್ ಚಿನ್ನಸ್ವಾಮಿ, ಮಾದಪುರ ಗ್ರಾಮ , ನಂಜನಗೂಡು 
ಠಾಣೆ , ನಂಜನಗೂಡು ತಾಲ್ಲೂಕು. 

ತಾಲ್ಲೂಕು 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:14 .10. 2008 ರಂದು ಮಧ್ಯಾಹ್ನ 11:30 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು , ಹುಲ್ಲಹಳ್ಳಿ 
ಪೊಲೀಸ್‌ ಠಾಣೆ, ನಂಜನಗೂಡು ತಾಲ್ಲೂಕು, ಇವರು ನಂಜನಗೂಡು ತಾಲ್ಲೂಕು, ಶಿರಮಳ್ಳಿ ಗೇಟ್ ಬಳಿ ಕೆಎ - 09 / ವಿ - 8613 
ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್. ಎಕ್ಲ್ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ . ಓರಿಜಿನಲ್ ಚಾಯ್ ವಿಸ್ಕಿ ಮದ್ಯವನ್ನು 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, ಠಾಣಾ ಪ್ರಕರಣ ಸಂಖ್ಯೆ : 
17 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ 
ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ 
ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:20.10 .2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:21.10. 2008 ರಂದು 
ನಂಜನಗೂಡು ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ( ಪೂರ್ವ) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 21.10 . 2008ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ . ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೩೫ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34ರ ಅಡಿಯಲ್ಲಿ 
ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (9 ) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ . 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 221 /2008 - 09, ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಗ್ರಾಮಾಂತರ ಠಾಣೆ, ನಂಜನಗೂಡು ಇವರು ಹೂಡಲಾದ ಪ್ರ . ಮಾ . ವರದಿ ಸಂಖ್ಯೆ: 
17/ 2008, ದಿನಾಂಕ:14 .10.2008 ರಂದು ವಶಪಡಿಸಿಕೊಂಡ ಕೆಎ - 09 / ವಿ - 8613 ನೋಂದಣಿ ಸಂಖ್ಯೆಯ ಟಿ . ವಿ. ಎಸ್ . ಎಕ್ಸಲ್ 
ಸೂಪರ್ ವಾಹನ ಮತ್ತು 8.640 ಲೀ . ಮದ್ಯವನ್ನು ( ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು . 

ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್. 919 

ಹಾಗೂ ಅಧಿಕೃತ ಅಧಿಕಾರಿಗಳು, 

ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್ /92/2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 

- ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಜಯಪುರ ರಾಜೇಶ್ ಬಿನ್ ಲೇ || ಬಸವರಾಜು, ಮಾರ್ಬಳ್ಳಿ ಗ್ರಾಮ , 
ಪೊಲೀಸ್ ಠಾಣೆ, ಮೈಸೂರು. 

ಮೈಸೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:22 .08 .2007 ರಂದು ಸಂಜೆ 04:00 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಜಯಪುರ 
ಪೊಲೀಸ್ ಠಾಣೆ, ಮೈಸೂರು ತಾಲ್ಲೂಕು, ಇವರು ಮೈಸೂರು ತಾಲ್ಲೂಕು, ಮೈಸೂರು ಕಡೆಯಿಂದ ಉದ್ಧೂರಿಗೆ ಹೋಗುವ 
ರಸ್ತೆಯಲ್ಲಿ ಕೆಎ - 09 / ಆರ್ - 316 ನೋಂದಣಿ ಸಂಖ್ಯೆಯ ಹೀರೋ ಪುಕ್ ವಾಹನದಲ್ಲಿ ಅಕ್ರಮವಾಗಿ 17 ,280 ಲೀ . ವಿವಿಧ 
ಮಾದರಿಯ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, 
ಮೊಕದ್ದಮೆ ಸಂಖ್ಯೆ: 72 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ 
ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪಾದ ವಸ್ತುಗಳನ್ನು 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:28.08.2008 ರಂದು ಕೋರಿರುತ್ತಾರೆ. ಅಂತೆಯೇ ಅದೇ ದಿನದಂದು 
ಮೈಸೂರು ವಲಯ ನಂ .3ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 


೩೬ ೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:28.08.2008 ಮತ್ತು 27.11.2008 ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ. ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ 
ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ 
ಕಲಂ 34ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ 
ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 22 ) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ /92/ 2008 -09, ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ಮಂಡಿ ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ:72 /2008, 
ದಿನಾಂಕ:22.08. 2007 ರಂದು ವಶಪಡಿಸಿಕೊಂಡ ಕೆಎ - 09 / ಆರ್ - 316 ನೋಂದಣಿ ಸಂಖ್ಯೆಯ ಹೀರೋ ಪುಕ್ ವಾಹನವನ್ನು 
( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

- ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ .920 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ , ಮೈಸೂರು. 
ಪೊಲೀಸ್ ಇನ್ಸ್‌ಪೆಕ್ಟರ್‌ ಮತ್ತು ಠಾಣಾಧಿಕಾರಿ, ದೇವರ ಜೀವನಹಳ್ಳಿ ಪೊಲೀಸ್ ಠಾಣೆ, ಬೆಂಗಳೂರು ನಗರ 

ವಾರಸುದಾರರಿಲ್ಲದ ಮಾಲು ಮತ್ತು ವಾಹನಗಳ ವಿವರ 
SI. Cr . No. & | P. F. | Type of Vehicle etc., Reg .No. Chassis No. and 
No. C . Miss No. Number 

Engine No. 
392/ 98 U/ S | 188/08 Bajaj pulsar block colour KA- 03-EL- 8049 Cha No . 
98 K . P . Act. 

MD2DIIDIIZZNC1136841 

Eng No . DHGBNH74987 
392 /98 U / S 188 /08 TVS Victor block colour KA- 03 - AC -7868 Cha No. 
98 K . P . Act 

MD625AF1061K34232 

Eng No. OF1K61546460 
3 . | 81 / 09 U/ S 40/ 09 Honda Active white KA- 03 - EA -1989 Cha 
98 K . P . Act colour 

No.ME4JF085F48477073 
Eng No .JFO8E0490521 


5 . 


287 - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮ , ೨೦೦೯ 

೩೬೩೭ 
SI. Cr. No . & P . F . Type of Vehicle etc ., Reg .No.Chassis No. and 
C .Miss No . 1 Number 

Engine No . 
4 . 81/09 U /S 40 /09 

Suzuki feiro silver colour KA -02-EA -7462 
98 K . P . Act 

Cha No. M1204F133319 

Eng No.M1204M135144 
59 /09 U / S 30 /09 Hundai Santro Car red KA -50 -M - 1889 
98 K . P . Act 

colour 

Cha No. MALAC51HX6M839990 

Eng No. G4HG6M803745 
59/09 U /S | 31 /09 

Hundai Santro Car Silver KA -01-MB -7383 
98 K . P .Act 

colour 

Cha No .MALAB51HP6M837905 

Eng No . G4HG6M805515 
186 /09 U /S 86 /09 Suzuki samurai block KA -04 -H -3183 
98 K . P . Act 

colour 

Cha No .7703F775169 

Eng No .7703M820968 
8 . 199 /09 U / S 91 /09 

Hero Honda orange KA - 06 - L -4601 
98 K . P . Act 

colour 

Cha No .02J20C02723 

Eng No.021118M14050 
9 . | 199 /09 U /S 191/09 TVS Star City red colour KA - 06 -EN -5518 
98 K . P .Act 

Cha No. MD625KF5761A44892 

Eng No.AF5A61155139 
10 . 199 /09 U /S 91/09 Hero Honda Fashion red KA - 06 -W -8201 
98 K . P . Act 

colour 

Cha No .06B09C34087 

Eng No .06B08M23194 
11. 199 /09 U /S | 91 /09 TVS Scooty White colour KA-05 - EC - 2374 
98 K .P . Act 

Cha No.KOOAK379111 

Eng No.KOOAM373850 
12 . 199/09 U /S 91/09 Kenitic Honda block KA- 02- W -8772 
98 K .P . Act 

colour 

Cha No.NIFAG887064 

Eng No .NIEQG882374 
13 . C -Miss No. 59 /09 Hero Honda Splender KA -04 - F -4651 
261/09 

block colour 

Cha No.OOL20F22677 

Eng No . OOL18F21768 
14. C -Miss 34 /09 Bajaj chethak green KA -04 - Q -7597 
No .159/09 

colour 

Cha No .06F96B64302 

Eng No . 06M96871357 
15 . C -Miss 

66 /09 

Hero Honda red colour KA -04 - S -5395 
No.284 /09 

Cha No . NIL 

Eng No .961112F03270 
16 . C -miss 67 /09 

Auto Rickshaw block KA -05 - B -7182 
No.285 /09 

colour 

Cha No .24FBJM05936 

Eng No .AEMBJM12607 
C -Miss 68/09 TVS Scooty block colour KA -03 -U -7048 
No. 286 /09 

Cha No.K97GF119496 
Eng No.KA97GM121161 


SI. 


18 . | 


೩೬ ೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
Cr. No. & P . E . Type of Vehicle etc ., Reg .No.Chassis No. and 
No. C .Miss No. Number 

Engine No. 
C -Miss 68/ 09 

Bajaj chethak blue colour KA- 02 - Q - 8331 
No . 286/ 09 

Cha No.06F95308896 

Eng No . NIL 
19 . | 

331 / 08 U/ S 146/ 08 TVS Scooty blue colour KA-03-7048 
98 K . P . Act 

Cha No.K97GF119496 

Eng No. K97GM121161 
20 . _ 362/ 08 U/ S | 170 / 08 Kenitic Honda block KA- 05- Y - 3323 
98 K .P . Act colour 

Cha No.NIL 

Eng No.885489NIEQH 
21 | C - Miss 16 / 09 H . P . Laptop computer 
No.49/09 

block colour 
81 / 09 U/ S | 39 / 09 

2 Car stireo company 
98 K . P .Act 

name nil 
23 . | 81 / 09 U/ S 39 / 09 2 L .C .D . Player 
98 K . P . Act Company name nil 

ಪೊಲೀಸ್ ಇನ್ಸ್‌ಪೆಕ್ಟರ್‌ ಮತ್ತು 
ಪಿ .ಆರ್.907 

ಠಾಣಾಧಿಕಾರಿ, ದೇವರ ಜೀವನಹಳ್ಳಿ 

ಪೊಲೀಸ್ ಠಾಣೆ, ಬೆಂಗಳೂರು ನಗರ. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸಿಜ್‌ರವರ ಕಛೇರಿ, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 

ಅಧಿಸೂಚನೆ | 
ಸಂಖ್ಯೆ: ಅ. ಕಾ . ಅ. ಉ . ಆ. ಮಾ . ಹ / 17 / 2009 - 10 , ದಿನಾಂಕ:16ನೇ ಜುಲೈ , 2009 
ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಕಛೇರಿಯ ಮತ್ತು ಅಧೀನ ಕಛೇರಿಗಳಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್ 
5(1), 5(2), 19 (1) ರ ಪ್ರಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿ , ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು 
ಮೇಲ್ಮನವಿ ಪ್ರಾಧಿಕಾರಗಳನ್ನು ಈ ಕೆಳಕಂಡಂತೆ ನೇಮಕ ಮಾಡಿ ಅಧಿಸೂಚನೆ ಹೊರಡಿಸಿದೆ. 

ಕಛೇರಿ ಹೆಸರು ಮಾಹಿತಿ ಪಡೆಯುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು | ಮಾಹಿತಿ ಪಡೆಯುವ 
ಸಂ . 

ಕಾಯಿದೆ 2005ರ ಸೆಕ್ಷನ್ ಕಾಯಿದೆ 2005ರ ಸೆಕ್ಷನ್ | ಹಕ್ಕು ಕಾಯಿದೆ 2005ರ 
5 (1) ರ ಪ್ರಕಾರ ಜಿಲ್ಲಾ 5 ( 2) ರ ಪ್ರಕಾರ ಜಿಲ್ಲಾ ಸೆಕ್ಷನ್ 19 (1) ರ ಪ್ರಕಾರ 
ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಸಹಾಯಕ ಜಿಲ್ಲಾ ಮಟ್ಟದಲ್ಲಿ 
ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿ 

ಅಧಿಕಾರಿ 
ಅಬಕಾರಿ ಉಪ ಅಬಕಾರಿ ಉಪ ಅಧೀಕ್ಷಕರು | ಅಬಕಾರಿ ನಿರೀಕ್ಷಕರು ಅಬಕಾರಿ ಉಪ 
ಆಯುಕ್ತರ ಕಛೇರಿ, ಅಬಕಾರಿ ಉಪ ಆಯುಕ್ತರ ಅಬಕಾರಿ ಉಪ ಆಯುಕ್ತರು ಅಬಕಾರಿ 
ಶಿವಮೊಗ್ಗ ಜಿಲ್ಲೆ. ಕಛೇರಿ, ಶಿವಮೊಗ್ಗ ಜಿಲ್ಲೆ. | ಆಯುಕ್ತರ ಕಛೇರಿ, ಉಪ ಆಯುಕ್ತರ 

ಶಿವಮೊಗ್ಗ ಜಿಲ್ಲೆ . ಕಛೇರಿ, ಶಿವಮೊಗ್ಗ ಜಿಲ್ಲೆ. 
ಅಬಕಾರಿ ಉಪ ಅಬಕಾರಿ ನಿರೀಕ್ಷಕರು ಅಬಕಾರಿ ಉಪ 

ಅಬಕಾರಿ ಉಪ 
ಅಧೀಕ್ಷಕರ ಕಛೇರಿ, ಶಿವಮೊಗ್ಗ ಉಪವಿಭಾಗ . ನಿರೀಕ್ಷಕರು ಶಿವಮೊಗ್ಗ ಅಧೀಕ್ಷಕರು ಶಿವಮೊಗ್ಗ 
ಶಿವಮೊಗ್ಗ ಉಪವಿಭಾಗ. 

ಉಪವಿಭಾಗ 

ಉಪವಿಭಾಗ. 
| ಅಬಕಾರಿ ಉಪ ಅಬಕಾರಿ ನಿರೀಕ್ಷಕರು ಅಬಕಾರಿ ಉಪ ಅಬಕಾರಿ ಉಪ 

ಅಧೀಕ್ಷಕರ ಕಛೇರಿ, ತೀರ್ಥಹಳ್ಳಿ ಉಪವಿಭಾಗ ನಿರೀಕ್ಷಕರು ತೀರ್ಥಹಳ್ಳಿ ಅಧೀಕ್ಷಕರು ತೀರ್ಥಹಳ್ಳಿ 
ತೀರ್ಥಹಳ್ಳಿ 

ಉಪವಿಭಾಗ. | ಉಪವಿಭಾಗ 
ಉಪವಿಭಾಗ. 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೩೯ 
ಕಛೇರಿ ಹೆಸರು ಮಾಹಿತಿ ಪಡೆಯುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು | ಮಾಹಿತಿ ಪಡೆಯುವ 

ಕಾಯಿದೆ 2005ರ ಸೆಕ್ಷನ್ | ಕಾಯಿದೆ 2005ರ ಸೆಕ್ಷನ್ | ಹಕ್ಕು ಕಾಯಿದೆ 2005ರ 
5 (1) ರ ಪ್ರಕಾರ ಜಿಲ್ಲಾ 5 ( 2) ರ ಪ್ರಕಾರ ಜಿಲ್ಲಾ ಸೆಕ್ಷನ್ 19 (1) ರ ಪ್ರಕಾರ 
ಮಟ್ಟದಲ್ಲಿ ಸಾರ್ವಜನಿಕ ಮಟ್ಟದಲ್ಲಿ ಸಹಾಯಕ - ಜಿಲ್ಲಾ ಮಟ್ಟದಲ್ಲಿ 
ಮಾಹಿತಿ ಅಧಿಕಾರಿ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿ 

ಅಧಿಕಾರಿ 
ಅಬಕಾರಿ ಉಪ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ 

ಅಬಕಾರಿ ಉಪ 
ಅಧೀಕ್ಷಕರ ಕಛೇರಿ, ಸಾಗರ ಉಪವಿಭಾಗ. ನಿರೀಕ್ಷಕರು, ಸಾಗರ ಅಧೀಕ್ಷಕರು , ಸಾಗರ 
ಸಾಗರ ಉಪವಿಭಾಗ. 

ಉಪವಿಭಾಗ. 

| ಉಪವಿಭಾಗ, 
ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ 

ಅಬಕಾರಿ ಉಪ 
ಕಛೇರಿ, ಶಿವಮೊಗ್ಗ ಶಿವಮೊಗ್ಗ ವಲಯ ನಂ .1 ನಿರೀಕ್ಷಕರು, ಶಿವಮೊಗ್ಗ ಅಧೀಕ್ಷಕರು, ಶಿವಮೊಗ್ಗ 
ವಲಯ ನಂ .1 

ವಲಯ ನಂ .1 

ಉಪವಿಭಾಗ. 
ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು , ಅಬಕಾರಿ ಉಪ ಅಬಕಾರಿ ಉಪ 
ಕಛೇರಿ, ಶಿವಮೊಗ್ಗ ಶಿವಮೊಗ್ಗ ವಲಯ ನಂ .2 | ನಿರೀಕ್ಷಕರು, ಶಿವಮೊಗ್ಗ ಅಧೀಕ್ಷಕರು, ಶಿವಮೊಗ್ಗ 
ವಲಯ ನಂ .2 

ವಲಯ ನಂ .2 

ಉಪವಿಭಾಗ. 
ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ 

ಅಬಕಾರಿ ಉಪ 
ಕಛೇರಿ, ಭದ್ರಾವತಿ ಭದ್ರಾವತಿ ವಲಯ . ನಿರೀಕ್ಷಕರು, ಭದ್ರಾವತಿ ಅಧೀಕ್ಷಕರು , ಶಿವಮೊಗ್ಗ 
ವಲಯ . 

ವಲಯ . 

ಉಪವಿಭಾಗ. 
ಅಬಕಾರಿ ನಿರೀಕ್ಷಕರ | ಅಬಕಾರಿ ನಿರೀಕ್ಷಕರು , ಅಬಕಾರಿ ಉಪ 

ಅಬಕಾರಿ ಉಪ 
ಕಛೇರಿ, ಶಿಕಾರಿಪುರ ಶಿಕಾರಿಪುರ ವಲಯ . ನಿರೀಕ್ಷಕರು, ಶಿಕಾರಿಪುರ ಅಧೀಕ್ಷಕರು , ಸಾಗರ 
ವಲಯ . 

ವಲಯ . 

ಉಪವಿಭಾಗ. 
ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು , ಅಬಕಾರಿ ಉಪ 

ಅಬಕಾರಿ ಉಪ 
ಕಛೇರಿ, ಸಾಗರ ಸಾಗರ ವಲಯ . ನಿರೀಕ್ಷಕರು, ಸಾಗರ 

ಅಧೀಕ್ಷಕರು, ಸಾಗರ 
ವಲಯ . 

ವಲಯ . 

ಉಪವಿಭಾಗ. 
10 . ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ ಅಬಕಾರಿ ಉಪ 

ಕಛೇರಿ, ಸೊರಬ ಸೊರಬ ವಲಯ. ನಿರೀಕ್ಷಕರು, ಸೊರಬ ಅಧೀಕ್ಷಕರು, ಸಾಗರ 
ವಲಯ . 

ವಲಯ . 

ಉಪ ವಿಭಾಗ. 
ಅಬಕಾರಿ ನಿರೀಕ್ಷಕರ ಅಬಕಾರಿ ನಿರೀಕ್ಷಕರು, ಅಬಕಾರಿ ಉಪ 

ಅಬಕಾರಿ ಉಪ 
ಕಛೇರಿ, ತೀಥ ತೀರ್ಥಹಳ್ಳಿ ವಲಯ. ನಿರೀಕ್ಷಕರು , ತೀರ್ಥಹಳ್ಳಿ | ಅಧೀಕ್ಷಕರು, ತೀರ್ಥಹಳ್ಳಿ 
ವಲಯ . 

ವಲಯ . 

ಉಪವಿಭಾಗ. 
ಅಬಕಾರಿ ನಿರೀಕ್ಷಕರ | ಅಬಕಾರಿ ನಿರೀಕ್ಷಕರು , ಅಬಕಾರಿ ಉಪ ಅಬಕಾರಿ ಉಪ 
ಕಛೇರಿ, ಹೊಸನಗರ ಹೊಸನಗರ ವಲಯ. ನಿರೀಕ್ಷಕರು, ಹೊಸನಗರ | | ಅಧೀಕ್ಷಕರು, ತೀರ್ಥಹಳ್ಳಿ 
ವಲಯ . 

ವಲಯ . 

ಉಪವಿಭಾಗ. 

- ಡೆಪ್ಯೂಟಿ ಕಮೀಷನರ್ ಆಫ್ 
ಪಿ . ಆರ್ . 908 

ಎಕ್ಷ್ಮಜ್, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಕೃಷಿ ಇಲಾಖೆ 
ಜಿಲ್ಲಾ ಪಂಚಾಯತ್, ದಾವಣಗೆರೆ 

ರ್ತೆಶಕರ ಕಛೇರಿ, ದಾವಣಗೆರೆ 
ನಂ .ಸಿಬ್ಬಂದಿ - 2 / ಅ. ಗೈ . ಹಾ ./ವಿವ- 17/ 09 - 10 / 2397 - 03 , ದಿನಾಂಕ:31ನೇ ಜುಲೈ , 2009 
ವಿಷಯ : ಶ್ರೀ ಎಮ್. ಸಿ. ಗಣಾಚಾರಿ , ಗ್ರೂಪ್ ಡಿ ನೌಕರರು, ಜಂಟಿ ಕೃಷಿ ನಿರ್ದೆಶಕರ ಕಛೇರಿ, ದಾವಣಗೆರೆ ಇವರು 

ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಿ ಬಗ್ಗೆ. 
ಉಲ್ಲೇಖ:1) ಈ ಕಛೇರಿ ಮೆಮೊ ಸಂ : ಸಿ - 2 / ಎಂ . ಸಿ . / ಸಿ .ಆರ್.17 / 08 - 09 / 3 3269, ದಿನಾಂಕ:27. 09 . 2008. 


೩೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
2) ಈ ಕಛೇರಿಯ ಪತ್ರದ ಸಂಖ್ಯೆ: ಸಿಬ್ಬಂದಿ - 2/ ಎಂ . ಸಿ. ಗ./ ಡಿ ನೌಕರ/ ಸಿ.ಆರ್‌- 17/08 - 09/3958 -60 
ದಿನಾಂಕ: 21.10.2008 ಹಿರಿಯ ಸಹಾಯಕ ನಿರ್ದೇಶಕರು, ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಇಲಾಖೆ , 
ದಾವಣಗೆರೆ ಇವರ ಮೂಲಕ ಪ್ರಕಟಣೆ ( ಜನತಾವಾಣಿ ಸ್ಥಳೀಯ ಪತ್ರಿಕೆ ಪ್ರಕಟಣೆ 
ದಿನಾಂಕ:15 .11. 2008ರಲ್ಲಿ ಪ್ರಕಟವಾಗಿರುತ್ತದೆ. ಮತ್ತು ವಿಜಯ ಕರ್ನಾಟಕ ಪತ್ರಿಕೆ 

ದಿನಾಂಕ:06.11.2008ರಂದು ಪ್ರಕಟವಾಗಿರುತ್ತದೆ) 
3) ಈ ಕಛೇರಿಯ ನೋಟೀಸ್ -1 ದಿನಾಂಕ:29 /30. 01.2009. 
4) ಈ ಕಛೇರಿಯ ಆದೇಶ ಸಂಖ್ಯೆ : ಸಿಬ್ಬಂದಿ -2/ ವಿವ -17/ ಎಂ . ಸಿ.ಗ./ ಡಿ / ವಾ . ಬ. ಗೈ ./6314 -18/08 - 09 , 

ದಿನಾಂಕ :26 .02. 03 .2009 / 02. 03 .2009 . 
5) ಈ ಕಛೇರಿಯ ನೋಟೀಸ್ - 2 ದಿನಾಂಕ:26 /28. 03 .2009. 
6) ಈ ಕಛೇರಿಯ ನೋಟೀಸ್ - 3 ದಿನಾಂಕ: 01/ 02. 06. 2009 . 
7) ಈ ಕಛೇರಿಯ ಪ್ರಕಟಣೆ ದಿನಾಂಕ:25 .07.2009 . 

8) ಈ ಕಛೇರಿ ಟಿಪ್ಪಣಿ ಮತ್ತು ಆದೇಶ ದಿನಾಂಕ: 31 .07.2009. 
ಪ್ರಸ್ತಾವನೆ: 

ಶ್ರೀ ಎಂ . ಸಿ. ಗಣಾಚಾರಿ ತಂದೆ ಚಂದ್ರಶೇಖರಯ್ಯ ಗಣಾಚಾರಿ, ಡಿ ದರ್ಜೆ ನೌಕರರು ಇವರು ಈ ಕಛೇರಿಯಲ್ಲಿ ಡಿ 
ದರ್ಜೆ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಲಾಖಾ ಆದೇಶ ಸಂಖ್ಯೆ: ಸಿ - 2 ಡಿ / ಸ್ಥ.ನಿ/64 /08 - 09 ದಿನಾಂಕ:30. 08.2008ರ 
ಆದೇಶದ ಮೇರೆಗೆ ಸ್ಥಳ ನಿಯುಕ್ತಿಗೊಂಡು ಈ ಕಛೇರಿಯಲ್ಲಿ ದಿನಾಂಕ: 01.09.2008ರ ಪೂರ್ವಾಹ್ನ ಕರ್ತವ್ಯಕ್ಕೆ 
ಹಾಜರಾಗಿದ್ದರು. 

ಶ್ರೀ ಎಂ . ಸಿ. ಗಣಾಚಾರಿ ( ಮಂಜುನಾಥಯ್ಯ , ಚಂದ್ರಶೇಖರಯ್ಯ ಗಣಾಚಾರಿ) ಇವರು ದಿನಾಂಕ:16 .09.2008 ರಿಂದ 
27.09 . 2008 ( ಮುಂದುವರೆದಿದೆ) ರವರೆಗೂ ಕಛೇರಿಯ ದೈನಂದಿನ ಕೆಲಸಗಳಿಗೆ ಅನಧಿಕೃತ ಗೈರು ಹಾಜರಾಗಿದ್ದು, ಕರ್ತವ್ಯಕ್ಕೆ 
ಹಾಜರಾಗುವಂತೆ ಉಲ್ಲೇಖ (1) ರ ಮೆಮೊದಲ್ಲಿ ನೋಂದಾಯಿಸಿದ ಅಂಚೆ ಸ್ವೀಕೃತಿ ಸಹಿತ ನೌಕರರ ಖಾಯಂ ವಿಳಾಸ ಹೊಸ 
ಯಲ್ಲಾಪುರ , ಮುಂಡೋಣಿ ( ಬಡಾವಣೆ), ಧಾರವಾಡ -1 ಇಲ್ಲಿಗೆ ಕಳುಹಿಸಲಾಗಿತ್ತು , ನೊಂದಣಿ ಪತ್ರವು ನೌಕರರಿಗೆ 
ಜಾರಿಯಾಗದೆ ಅಂಚೆ ಕಛೇರಿ ಮೂಲಕ ಈ ಕಛೇರಿಗೆ ವಾಪಸ್ಸು ಬಂದಿರುತ್ತದೆ . ( ಇದನ್ನು ದಾಖಲೆ- 1 ಎಂದು ಗುರುತಿಸಿದೆ). 

ಉಲ್ಲೇಖ ( 2) ರ ಪತ್ರದಲ್ಲಿ ಕಛೇರಿಯ ನೌಕರರ ಗೈರು ಹಾಜರಿ ದಿನಾಂಕ:16 .09.2008 ರಿಂದ 21.10.2008 
( ಮುಂದುವರೆದಿದೆ) ರವರೆಗೆ ಗೈರು ಹಾಜರಾದ ಬಗ್ಗೆ ಹಿರಿಯ ಸಹಾಯಕ ನಿರ್ದೇಶಕರು, ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ 
ಇಲಾಖೆ, ದಾವಣಗೆರೆ ಇವರಿಗೆ ನೀಡಿ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ಹಾಗೂ ಸ್ಥಳೀಯ ಪತ್ರಿಕೆಯೊಂದರಲ್ಲಿ 
ಪ್ರಕಟಿಸುವಂತೆ ಕೋರಲಾಗಿ, ಸದರಿಯವರು ವಿಜಯ ಕರ್ನಾಟಕ ದಿನಪತ್ರಿಕೆ ದಿನಾಂಕ:6.11 .2008 ಮತ್ತು ಸ್ಥಳೀಯ 
ದಿನಪತ್ರಿಕೆಯಾದ ಜನತಾವಾಣಿಯಲ್ಲಿ ದಿನಾಂಕ: 05. 11. 2008ರಲ್ಲಿ ಪ್ರಕಟ ಪಡಿಸಿದ್ದು ಶ್ರೀ ಎಂ . ಸಿ. ಗಣಾಚಾರಿ ಡಿ ದರ್ಜೆ ಆದ 
ನೀವು ಸೇವೆಗೆ ಹಾಜರಾಗದಿದ್ದಲ್ಲಿ ಸೇವೆಯಿಂದ ವಜಾಮಾಡಲು ಕ್ರಮಕೈಗೊಳ್ಳಲಾಗುವುದೆಂದು ಪ್ರಕಟಿಸಲಾಗಿದೆ. ಪತ್ರದ 
ಪ್ರತಿಯನ್ನು ನಿಮ್ಮ ಸ್ವಂತ ವಿಳಾಸಕ್ಕೆ ನೊಂದಣಿ ಅಂಚೆ ಪಾವತಿಯೊಂದಿಗೆ ಕಳುಹಿಸಲಾಗಿದ್ದು ಪತ್ರವು ಸ್ವೀಕೃತವಾಗದೆ ಈ 
ಕಛೇರಿಗೆ ವಾಪಾಸು ಬಂದಿರುತ್ತದೆ ( ದಾಖಲೆ -2 ಎಂದು ಗುರುತಿಸಿದೆ.) ನೀವು ದಿನಾಂಕ:05.11.2008ರಂದು ಹಾಜರಾಗಿ 
12 .01.2009 ರವರೆಗೆ ಕರ್ತವ್ಯ ನಿರ್ವಹಿಸಿದ್ದನ್ನು ಕಛೇರಿಯು ನಿಮ್ಮ ಕೋರಿಕೆ ಮೇರೆಗೆ ಪರಿಗಣಿಸಲಾಗಿತ್ತು. 

ಆದಾಗ್ಯೂ ದಿನಾಂಕ:13.01.2009 ರಿಂದ 29 .01. 2009ರವರೆಗೆ ಪುನಃ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಹಾಜರಾಗಿರುವುದು ನಿಮ್ಮ ಗೈರು ಹಾಜರಿ ಬಗ್ಗೆ ಕಛೇರಿಯು ನೋಟೀಸ್-1 ದಿನಾಂಕ: 29.01.2009ರ ಮೂಲಕ ನಿಮ್ಮ ಸ್ವಂತ 
ವಿಳಾಸಕ್ಕೆ ಕಳುಹಿಸಲಾಗಿತ್ತು. ಅಲ್ಲದೆ ಅನಧಿಕೃತ ಗೈರು ಹಾಜರಿಯನ್ನು ಕಛೇರಿಯು ದಿನಾಂಕ: 26. 02.2009ರ ಆದೇಶದಲ್ಲಿ ನಿಮ್ಮ 
ಗೈರು ಹಾಜರಿ ದಿನಾಂಕ:16. 09 .2008 ರಿಂದ 04.11.2008ರವರೆಗೆ “ ಅನಧಿಕೃತ ಗೈರುಹಾಜರಿ ಎಂದು ಪರಿಗಣಿಸಿ, ದಂಡನೆ 
ವಿಧಿಸಿ, ಖಾಯಂ ಆಗಿ ಮೂರು ವಾರ್ಷಿಕ ಬಡ್ತಿಗಳನ್ನು ತಡೆಹಿಡಿದು ನಿಮ್ಮ ಸೇವಾ ಪುಸ್ತಕದಲ್ಲಿ ದಾಖಲಿಸಿ, ನಿಮಗೂ ಸಹ 
ಮಾಹಿತಿ ನೀಡಲಾಗಿತ್ತು. ಆದಾಗ್ಯೂ ನೀವು ಈ ಕಛೇರಿಯ ಯಾವುದೇ ನಿರ್ದೆಶನಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಪುನಃ 
ದಿನಾಂಕ: 13.01 .2009 ರಿಂದ 31. 01. 2009 ಹಾಗೂ ದಿನಾಂಕ:07. 02 .2009 ರಿಂದ 25.02.2009ರವರೆಗೆ ಅನಧಿಕೃತ ಗೈರು 
ಹಾಜರಾಗಿದ್ದು, ನೋಟೀಸ್ - 2 ದಿನಾಂಕ:26/28.03. 2009ರಲ್ಲಿ ನೋಂದಾಯಿಸಿದ ಅಂಚೆ ಮುಖಾಂತರ ವಾಸಸ್ಥಳ ದಾವಣಗೆರೆ, 
ಸ್ವವಿಳಾಸ ಧಾರವಾಡ ಮತ್ತು ಗದಗ, ವಿಳಾಸಗಳಿಗೆ ಕಳುಹಿಸಲಾದ ಪತ್ರಗಳು ಈ ಕಛೇರಿಗೆ ಹಿಂತಿರುಗಿ ಬಂದಿರುತ್ತದೆ. ( ಇದನ್ನು 
ದಾಖಲೆ - 3 ಎಂದು ಗುರುತಿಸಿದೆ) . 

ಕಛೇರಿಯ ನೋಟೀಸ್ -3 ದಿನಾಂಕ:01.06.2009ರಲ್ಲಿ ಪುನಃ ನೀವು 16 .03 .2009 ರಿಂದ 01.06.2009 
( ಮುಂದುವರೆದಿದೆ) ಗೈರು ಹಾಜರಾದ ಬಗ್ಗೆ ದಾವಣಗೆರೆ, ಧಾರವಾಡ ಮತ್ತು ಗದಗ ವಿಳಾಸಗಳಿಗೆ ಕಳುಹಿಸಿದ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೪೧ 
ನೊಂದಾಯಿಸಿದ ಅಂಚೆ ಸ್ವೀಕೃತಿಯೊಂದಿಗೆ ನೋಟೀಸ್ ಕಳುಹಿಸಿ ನಿಮ್ಮನ್ನು ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು 
ವಿಧಿಸುವ ಬಗ್ಗೆ ಸ್ಪಷ್ಟಪಡಿಸಲಾಗಿತ್ತು. ಇದರಲ್ಲಿ ಧಾರವಾಡಕ್ಕೆ ಕಳುಹಿಸಲಾಗಿದ್ದ ಪತ್ರವನ್ನು ಮಾತ್ರ ದಿನಾಂಕ:05.06. 2009ರಲ್ಲಿ 
ಸ್ವೀಕರಿಸಿದ್ದು, ದಿನಾಂಕ:16.03.2009 ರಿಂದ ದಿನಾಂಕ:07.06 .2009 ರವರೆಗೆ ಹಾಗೂ ದಿನಾಂಕ:11.06.2009 ರಿಂದ 
23 .07. 2009 ರವರೆಗೆ ( ಮುಂದುವರೆದಿದೆ) ಪುನಃ ಅನಧಿಕೃತ ಗೈರು ಹಾಜರಿಯಲ್ಲೇ ಉಳಿದಿರುತ್ತೀರಿ, ನೀವು ಈ ಕಛೇರಿಯ 
ಆದೇಶಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿ, ಕರ್ತವ್ಯ ಲೋಪ ಮಾಡಿರುವುದಲ್ಲದೇ ಕಛೇರಿ ಆದೇಶಗಳ ಉಲ್ಲಂಘನೆ ನಿರ್ಲಕ್ಷತನ 
ತೋರಿರುವುದು ಸ್ಪಷ್ಟವಾಗಿರುತ್ತದೆ. ಹಾಗೂ ಸಾಬೀತುಪಡಿಸಿದ್ದು ನಿಮ್ಮ ಉದಾಸೀನತೆ, ನಿರ್ಲಕ್ಷ ಮನೋಭಾವ ಕಛೇರಿಯ 
ಆದೇಶಗಳ ಉಲ್ಲಂಘನೆ, ಕರ್ತವ್ಯಲೋಪ, ಹಾಗೂ ಅನಧಿಕೃತ ಗೈರು ಹಾಜರಿ ಲಕ್ಷಣಗಳು ನಿಯಮಗಳ ವಿರುದ್ಧವಾಗಿರುತ್ತವೆ. 
ತನ್ನಿಮಿತ್ತ ಈ ಆದೇಶ. 

ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಲಾದಂತೆ ಶ್ರೀ ಎಂ . ಸಿ. ಗಣಾಚಾರಿ ಡಿ ದರ್ಜೆ ನೌಕರರು , ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 
ದಾವಣಗೆರೆ ಇವರು ಈ ಕಛೇರಿಯ ಕರ್ತವ್ಯಗಳಿಗೆ ದಿನಾಂಕ:16.03 .2009 ರಿಂದ07 .06.2009 ( ಎರಡು ದಿನಗಳು ಸೇರಿ) 

ಈ ದಿನಾಂಕ:11. 06. 2009 ರಿಂದ 23.07. 2009ರವರೆಗೆ ( ಮುಂದುವರೆದಿದೆ) ಅನಧಿಕೃತ ಗೈರು ಹಾಜರಿ ಆಗಿರುವ 
ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಅಪೀಲು) ನಿಯಮಗಳ - 1957ರ ನಿಯಮ 
8( VIII) ರ ಹಾಗೂ ಸರ್ಕಾರಿ ಸುತೋಲೆ ಸಂಖ್ಯೆ: ಸಿಆಸುಇ 18 ಸೇವಿ 2001 ದಿನಾಂಕ:14 .09. 2001ರ ಕಮ ಸಂಖ್ಯೆ ( 2) ರ 
ನಿಯಮದ ವ್ಯಾಪ್ತಿಯಲ್ಲಿ ಕೆಳಗೆ ಸಹಿ ಮಾಡಿದವರಿಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ . ಸಿ . ಗಣಾಚಾರಿ ಡಿ 
ದರ್ಜೆ ನೌಕರರು ಇವರ ಅನಧಿಕೃತ ಗೈರು ಹಾಜರಿ ಸಾಬೀತು ಆಗಿರುವುದರಿಂದ ಡಾ : ಆರ್. ಜಿ. ಗೋಲ್ಲರ್‌, ಜಂಟಿ ಕೃಷಿ 
ನಿರ್ದೆಶಕರು, ದಾವಣಗೆರೆ ಆದ ನಾನು ಮೇಲ್ಕಾಣಿಸಿದ ನೌಕರರನ್ನು ದಿನಾಂಕ:31. 07.2009ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ “ಸೇವೆಯಿಂದ ವಜಾ ಮಾಡಿ ” ಆದೇಶಿಸಿರುತ್ತೇನೆ. 

ಶ್ರೀ ಎಂ . ಸಿ. ಗಣಾಚಾರಿ ಡಿ ದರ್ಜೆ ನೌಕರರು ಇವರು ಸೇವೆಯಿಂದ ವಜಾಗೊಂಡ ಬಗ್ಗೆ ಈ ಕಛೇರಿಯಲ್ಲಿರುವ 
ನೌಕರರ ಸೇವಾ ಪುಸ್ತಕದಲ್ಲಿ ದಾಖಲಿಸಿ ದೃಢೀಕರಿಸಿರುತ್ತೇನೆ. 

ಡಾ : ಆರ್. ಜಿ. ಗೊಲ್ಲರ್ 
ಪಿ . ಆರ್ .742 

ಜಂಟಿ ಕೃಷಿ ನಿರ್ದೆಶಕರು, 

ದಾವಣಗೆರೆ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ , ಕೊಪ್ಪಳ ಜಿಲ್ಲೆ, ಕೊಪ್ಪಳ 

ಸಂಖ್ಯೆ : ಕಾಅಕೊ / ಕಾನಪ/ ಮ . ಪ್ರ /ಸಂಖ್ಯೆ: 119, 2009 
ಅರ್ಜಿದಾರರು : 

ಪ್ರತಿವಾದಿಗಳು: 
1) ಶ್ರೀಮತಿ ಪಾರ್ವತಿ, ಗಂ : ದಿ : ಕನಕಪ್ಪ ವಿರುದ್ದ 1) ಶ್ರೀ ಜಗದೀಶ ಅಲಿಯಾಸ್ ಜಗದೀಶ್ ನಾಯ್ಡು 
ಚಿಟ್ಟನಾಳ . 

ಅಲಿಯಾಸ್ ಜಗದೀಶ್‌ಕುಮಾರ್ ಪಿ . ತ: ಬುಡ್ಡಪ್ಪ , ವಯ :32 
ವಯಸ್ಸು: 26 ವರ್ಷ, ಉ :ಕೂಲಿ, 

ವರ್ಷ , ಉ :ಕಂಟ್ರಾಕ್ಟರ್, ಮತ್ತು ಮಾಲೀಕರು ಮೆ : ದ್ಭವ | 
ಸಾ : ನಗಲಾಪುರ, ತಾ : ಲಿಂಗಸೂಗುರ , 

ಅಶೋಸಿಯೇಟ್ಸ್, ನಂ . 25 / ಎ , ಹೆಚ್. ಎಂ . ಟಿ. ಮೈನ್ ರೋಡ್ 
ಜಿ:ರಾಯಚೂರು, ಹಾಲಿವಸ್ತಿ: ತಳುವಗೇರಾ 

ಮತ್ತಿಕೆರೆ , ಪೋ : ಬೆಂಗಳೂರು- 54 , 
ತಾ :ಕುಷ್ಟಗಿ, ಜಿ:ಕೊಪ್ಪಳ. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಕನಕಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 09 . 03.2009 ರಂದು ಕೆಲಸದಿಂದುಂಟಾದ 
ಅಪಘಾತದಿಂದ ಮೃತ/ ಗಾಯ / ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ 
ಪರಿಹಾರ ಧನಕ್ಕಾಗಿ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ಕನಕಪ್ಪ ರಾದ ಶ್ರೀ :ಶ್ರೀಮತಿ ಪಾರ್ವತಿ 
W /o ಕನಕಪ್ಪ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರುತ್ತಾರೆ. 

ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ/ ಗಾಯ ಹೊಂದಿದವರ 
ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ 
ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ 


೩೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದರಿ 
ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ 
ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು , ಹಾಗೂ 
ಪಿ . ಆರ್ .841 

- ಕಾರ್ಮಿಕ ಅಧಿಕಾರಿ, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 

ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರವರ ಕಛೇರಿ, ( ಆಡಳಿತ), ಮೌತೆ-3 , ಬೆಂಗಳೂರು 
- ಸಂಖ್ಯೆ : ಜಂಆ( ಆ)/ ಡಿವಿಓ - 3/ 09 -10, ದಿನಾಂಕ: 29ನೇ ಆಗಸ್ಟ್ , 2008 

ಕಳೆದುಕೊಂಡಿರುವ ಸಿ ನಮೂನೆಗಳ ಬಗ್ಗೆ 
ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ ಮೆ : ಕರೀಂ ಸ್ಟೀಲ್, ನಂ .15 , ಎಂ . ಆರ್‌. ಆರ್‌. 
ಲೇನ್, ಬೆಂಗಳೂರು, ಟಿನ್ ಸಂಖ್ಯೆ: 298900093079 ಇವರು ಮೆ : ಅಪೆಕ್ಸ್ ಇಂಜಿನಿಯರಿಂಗ್ ಸರ್ವಿಸಸ್ , ನಂ . 212 , 
ಖರ್ಬ೦ಡ ಪಾರ್ಕ್, ದ್ವಾರಕಾ ಹೋಟೇಲ್, ನಾಸಿಕ್ -ಪೂನಾ ರಸ್ತೆ, ನಾಸಿಕ್‌ - 422011 ರವರು ಮಹಾರಾಷ್ಟ್ರ ರಾಜ್ಯದ 
ಮಾರಾಟ ತೆರಿಗೆ ಇಲಾಖೆಯಿಂದ ನೀಡಿದ್ದ ಸಿ ನಮೂನೆ ಸಂಖ್ಯೆ: MH07/ 0184547 ದಿನಾಂಕ:10 .05 . 2007 ರೂ .1, 27 ,265 
00 ಮತ್ತು MH07/0510664 ದಿನಾಂಕ:09 .07.2007 ರೂ .2 ,31 ,761 - 00 ಎಂಬ ಎರಡು ಹಾಳೆಗಳನ್ನು ಮೆ : ಕರೀಂ ಸ್ಟೀಲ್, 
ಟಿನ್ ಸಂಖ್ಯೆ:298900093079 ರವರು ಕಳೆದುಕೊಂಡಿರುತ್ತಾರೆ. ಕೇಂ . ಮಾ .ತೆ. ಕಾಯ್ದೆಯನ್ವಯ ಮೇಲೆ ತಿಳಿಸಿರುವ ಸಿ 
ನಮೂನೆಗಳನ್ನು ರದ್ದುಗೊಳಿಸಲಾಗಿದೆ. 

ಆದುದರಿಂದ, ಈ ಮೇಲ್ಕಂಡ ನಮೂನೆ- ಸಿ ಹಾಳೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಉಪಯೋಗಿಸಿದಲ್ಲಿ 
ಸರ್ಕಾರದ ರಾಜಸ್ವಕ್ಕೆ ಉಂಟಾಗುವ ನಷ್ಟಕ್ಕೆ ವೈಯುಕ್ತಿಕವಾಗಿ ಅವರೇ ಜವಾಬ್ದಾರರಾಗಿರುತ್ತಾರೆ. 
ಬೆಂಗಳೂರು 

ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು ( ಆಡಳಿತ), 
ದಿನಾಂಕ:29 .08 . 2009 

ಡಿ . ವಿ . ಓ - 3, ಬೆಂಗಳೂರು. 
ಪಿ . ಆರ್ . 842 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

- ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್ / 318 /2008 - 09, ದಿನಾಂಕ :9ನೇ ಜುಲೈ , 2009 
ಉಪಸ್ಥಿತರು: ಡಾ | ವೈ .ಮಂಜುನಾಥ್, 

- ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, 

1) ನಾರಾಯಣ ಬಿನ್ ತಿಮ್ಮೇಗೌಡ 
ನಂಜನಗೂಡು ಗ್ರಾಮಾಂತರ ಠಾಣೆ, 
ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 07 .11.2008 ರಂದು ಬೆಳಿಗ್ಗೆ 11 :30 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ. ಇವರು ನಂಜನಗೂಡು ತಾಲ್ಲೂಕು, ನಂಜನಗೂಡು- ಮೈಸೂರು ರಸ್ತೆ, ಮಲ್ಲನ 
ಮೂಲೆ ತಿರುವಿನಲ್ಲಿ ಕೆಎ - 09/ ಡಬ್ಲ್ಯೂ - 853 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ಸೆಂಡರ್‌ ವಾಹನದಲ್ಲಿ 
ಅಕ್ರಮವಾಗಿ 17.280 ಲೀ . ಓರಿಜಿನಲ್ ಚಾಯ್ಸ್ ಮತ್ತು ವಿಂಡ್ಕರ್ ವಿಸ್ಕಿ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, ಮೇಲ್ಕಂಡ ವಾಹನ , ಆರೋಪಿ ಮತ್ತು ಮದ್ಯವನ್ನು ನಂಜನಗೂಡು 
ಗ್ರಾಮಾಂತರ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ , ಠಾಣಾ ಪ್ರಕರಣ ಸಂಖ್ಯೆ: 352/ 2008 ರಲ್ಲಿ ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 11 , 14 , ರೀತ್ಯಾ ಅಪರಾಧವಾಗಿದ್ದು, ಕಲಂ 32 , 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ 
ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ :14 . 11 . 2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:18.12 .2008 ರಂ 
ನಂಜನಗೂಡು ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು (ಪೂರ್ವ) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:12 .01.2009ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೪೩ 
ಪ್ರಕರಣದಲ್ಲಿ ಜಪ್ತುಗೊಳಿಸಲಾದ ಮಾದಕ ದ್ರವ್ಯಗಳ ಪೈಕಿ, ಮಾದರಿ ತೆಗೆಯಲಾದ ಮದ್ಯವನ್ನು ರಾಸಾಯನಿಕ ಪರೀಕ್ಷೆಗೆ 
ಒಳಪಡಿಸಿ, ದಿನಾಂಕ:09.02.2009ರ ವರದಿಯಲ್ಲಿ ಆಲೋಹಾಲ್ ಅಂಶ ಪತ್ತೆಯಾಗಿರುತ್ತದೆ. ಪ್ರಮಾಣ ಶೇಕಡ 42.49 ವಿ/ ವಿ 
ಇರುವುದಾಗಿ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ನಂಜನಗೂಡು ವಲಯ ಅಬಕಾರಿ ಉಪ ನಿರೀಕ್ಷಕರು ದಿನಾಂಕ: 
22 .05. 2009 ರಂದು ವರದಿಯನ್ನು ಸಲ್ಲಿಸಿ, ವಶಪಡಿಸಿಕೊಂಡ 17. 280 ಲೀ . ( ಮಾದರಿಯನ್ನು ಹೊರತು ಪಡಿಸಿ) ಮದ್ಯವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. ಈ ಬಗ್ಗೆ ಮೈಸೂರು ಉಪ ವಿಭಾಗದ ಅಬಕಾರಿ ಉಪ 
ಅಧೀಕ್ಷಕರು ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ 
ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 
ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ 
ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಈ ಆದೇಶ ಸಂಖ್ಯೆ: ಡಿಟಿಸಿಆರ್ / 318 / 2008 - 09, ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಗ್ರಾಮಾಂತರ ಠಾಣೆ, ನಂಜನಗೂಡು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 
352 /2008 , ದಿನಾಂಕ: 07.11.2008 ರಂದು ವಶಪಡಿಸಿಕೊಂಡ ಕೆಎ - 09 / ಡಬ್ಲ್ಯೂ - 853 ನೋಂದಣಿ ಸಂಖ್ಯೆಯ ಹಿರೋ 
ಹೋಂಡಾ ಸೈಂಡರ್ ವಾಹನ ಮತ್ತು 17, 280 ಲೀ . ಮದ್ಯವನ್ನು ( ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ | ವೈ. ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ .940 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

- ಮೈಸೂರು ಇವರ ನ್ಯಾಯಾಲಯ 

ಸಂಖ್ಯೆ: ಡಿಟಿಸಿಆರ್ / 258 /2008 - 09 , ದಿನಾಂಕ:9ನೇ ಜುಲೈ , 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್ , 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು 

ಸಿದ್ದನಾಯಕ ಬಿನ್ ಚಿಕ್ಕನಾಯಕ 
ಗ್ರಾಮಾಂತರ ಠಾಣೆ, ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 11.10 .2008 ರಂದು ಸಂಜೆ 05:00 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ , ಇವರು ನಂಜನಗೂಡು ತಾಲ್ಲೂಕು, ನಂಜನಗೂಡು- ಗುಂಡ್ಲುಪೇಟೆ ರಸ್ತೆ , ಉನ್ನೂರು 


೩೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ನಂಜಯ್ಯನ ಕಟ್ಟೆ ಪಾಲದ ಬಳಿ, ಸಿಎಂಎಂ - 6516 ನೋಂದಣಿ ಸಂಖ್ಯೆಯ ಟಿ. ವಿ.ಎಸ್ .ಎಕ್ಸ್ಲ್ ವಾಹನದಲ್ಲಿ ಅಕ್ರಮವಾಗಿ 
7.020 ಲೀ . ಓರಿಜಿನಲ್ ಚಾಯ್‌ ಮತ್ತು ವಿಂಡೇರ್ ವಿಸ್ಕಿ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ 
ವಾಹನ ಮತ್ತು ಮದ್ಯವನ್ನು ಜಫ್ತು ಮಾಡಿ, ಮೇಲ್ಕಂಡ ವಾಹನ, ಆರೋಪಿ ಮತ್ತು ಮದ್ಯವನ್ನು ನಂಜನಗೂಡು ಗ್ರಾಮಾಂತರ 
ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ , ಠಾಣಾ ಪ್ರಕರಣ ಸಂಖ್ಯೆ : 331/2008 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 11 , 14, ರೀತ್ಯಾ ಅಪರಾಧವಾಗಿದ್ದು , ಕಲಂ 32 , 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ 
ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಈ ಪ್ರಕರಣದಲ್ಲಿ ಜಪ್ತಾದ ವಸ್ತುಗಳನ್ನು ಅಬಕಾರಿ 
ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 22.10 .2008 ರಂದು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:05. 11.2008 ರಂದು 
ನಂಜನಗೂಡು ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 
- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಮೈಸೂರು (ಪೂರ್ವ) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 05 .11. 2008ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ . ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34ರ ಅಡಿಯಲ್ಲಿ 
ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 9) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 

ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರು 

ದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ : ಡಿಟಿಸಿಆರ್ / 258/ 2008 - 09 , ದಿನಾಂಕ :9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ( 2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಗ್ರಾಮಾಂತರ ಠಾಣೆ, ನಂಜನಗೂಡು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 
331/2008 , ದಿನಾಂಕ:11.10.2008 ರಂದು ವಶಪಡಿಸಿಕೊಂಡ ಸಿಎಂಎಂ - 6516 ನೋಂದಣಿ ಸಂಖ್ಯೆಯ ಟಿ.ವಿ .ಎಸ್. ಎಕ್ಸಲ್ 
ವಾಹನ ಮತ್ತು 7. 020 ಲೀ . ಮದ್ಯವನ್ನು ( ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ. ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ . 937 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ , ಮೈಸೂರು. 
ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , 

ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್ /124 /2008 - 09 , ದಿನಾಂಕ:9ನೇ ಜುಲೈ, 2009 
ಉಪಸ್ಥಿತರು: ಡಾ | ವೈ .ಮಂಜುನಾಥ್, 

* ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ವಿಜಯನಗರ 

ಸಾತಗಳ್ಳಿ ನಾರಾಯಣ ಮತ್ತು ಇತರರು 
ಪೊಲೀಸ್ ಠಾಣೆ, ಮೈಸೂರು. 


ವಿರುದ್ದ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೪೫ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 09 . 09 .2008 ರಂದು ಸಂಜೆ 5:00 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಮೈಸೂರು ನಗರ, ಇವರು ಮೈಸೂರು ತಾಲ್ಲೂಕು, ಕೂರ್ಗಳ್ಳಿ / ಬೆಳವಾಡಿ ಗ್ರಾಮದ ಚಿಕನ್ ಮಾದಪ್ಪ 
ರವರ ಮನೆಯ ಮುಂಭಾಗವಿರುವ ಮನೆ ನಂ .503 , ಕರುಣಾಲಯ ಮನೆಯಲ್ಲಿ ಅಕ್ರಮವಾಗಿ 8 ಕ್ಯಾನ್‌ಗಳು, 388.800 ಲೀ . 
ನಕಲಿ ಮದ್ಯ, ವಿವಿಧ ಕಂಪನಿಗೆ ಸೇರಿದ ನಕಲಿ ಸಿಕ್ಕರ್‌ಗಳು, ಮುಚ್ಚಳಗಳು ಹಾಗೂ 35 ಲೀ . ಸಾಮರ್ಥ್ಯದ 20 ಪ್ಲಾಸ್ಟಿಕ್ 
ಕ್ಯಾನ್‌ಗಳಲ್ಲಿ ಒಟ್ಟು 700 ಲೀ . ಭೌಂಡ್ ಮದ್ಯವನ್ನು ದಾಸ್ತಾನು ಮಾಡಿದ್ದುದು ಅಲ್ಲದೇ ಸಿಆರ್ ಎಲ್ -9185 ನೋಂದಣಿ ಸಂಖ್ಯೆ 
ಮಾರುತಿ ಕಾರ್‌ನಲ್ಲಿ 17.180 ಲೀ . ಮದ್ಯವನ್ನು ಹೊಂದಿದ್ದು, ಅಲ್ಲದೇ ಇದರ ಪಕ್ಕ ಕೆಎ - 09 / ಜೆ - 3362 ನೋಂದಣಿ ಸಂಖ್ಯೆಯ 
ಬಜಾಜ್ ಸ್ಕೂಟರ್ ವಾಹನ ನಿಲ್ಲಿಸಿದ್ದು, ಇವುಗಳನ್ನು ಹೊಂದಿ ಸಾಗಾಣಿಕೆ / ದಾಸ್ತಾನು ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ 
ಆರೋಪಿ ಮತ್ತು ಅಬಕಾರಿ ವಸ್ತುವನ್ನು ಜಫ್ತು ಮಾಡಿ , ಮೇಲ್ಕಂಡ ವಾಹನ, ಆರೋಪಿ ಮತ್ತು ಮದ್ಯವನ್ನು ಕೆ.ಆರ್‌. 
ಪೊಲೀಸ್ ಠಾಣೆಯ ಆರಕ್ಷಕ ಉಪ ನಿರೀಕ್ಷಕರಿಗೆ ಹಾಜರುಪಡಿಸಿ , ಮುಂದಿನ ಕ್ರಮ ಜರುಗಿಸಲು ಕೋರಿರುವ ಮೇರೆಗೆ 
ಮೊಕದ್ದಮೆ ಸಂಖ್ಯೆ: 210 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 13( ಎಫ್ ) , 34 , 36 , 38 ( ಎ) ರ ಪ್ರಕಾರ 
ಶಿಕ್ಷಾರ್ಹವಾದ್ದರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ , ಈ ಪ್ರಕರಣದಲ್ಲಿ 
ಜಪ್ತಾದ ವಸ್ತುಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:12.09 .2008 ರಂದು ಕೋರಿರುತ್ತಾರೆ. ಅಂತೆಯೇ ಅದೇ 
ದಿನದಂದು ಮೈಸೂರು ವಲಯ ನಂ .2ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

- ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ಹಾಸನ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ: 12 .09.2008 ಮತ್ತು 27.11. 2008 ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ . ಸದರಿ ವಾಹನಗಳಿಗೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ 
ಇದುವರೆವಿಗೂ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ 
ಕಲಂ 34, 36 , 38 ( ಎ) ರ ಅಡಿಯಲ್ಲಿ ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ 
ಮೇಲೆ ಇರತಕ್ಕಂತ ಜವಾಬ್ದಾರಿ / ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ . 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (9) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು 

ರವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ . ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ | 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್ / 124 /2008 - 09 , ದಿನಾಂಕ:9ನೇ ಜುಲೈ , 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) (2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಕೆ. ಆರ್. ಪೊಲೀಸ್ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ: 210 /2008, 
ದಿನಾಂಕ:09. 09 .2008 ರಂದು ವಶಪಡಿಸಿಕೊಂಡ ಸಿಆರ್‌ಎಲ್‌ - 9185 ನೋಂದಣಿ ಸಂಖ್ಯೆ ಮಾರುತಿ ಕಾರ್ ಮತ್ತು ಕೆಎ 
09/ ಜೆ - 3362 ನೋಂದಣಿ ಸಂಖ್ಯೆಯ ಬಜಾಜ್ ಚೇತಕ್ ಸ್ಕೂಟರ್ ವಾಹನವನ್ನು ( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ 
ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿಕಮೀಷನರ್ ಎಕ್ಸೆಸ್ 
ಪಿ . ಆರ್ .936 

ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ , ಮೈಸೂರು. 


228 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - 
REVENUE DEPARTMENT 

PROPERTY ATTACHMENT NOTIFICATION 
No.RD 52 AQB 2009 (ii), Bangalore, Dated : 16th September, 2009 
Whereas it has come to the notice of the Government that the Financial Establishment viz ; M /s . 
Investech and Investech Builders and Developers Private Limited is involved in the fraudulent 
transactions, 

Whereas, it has come to the notice of the Government that the above mentioned Financial 
Establishment has failed to return the deposits after maturity or on demand by the depositors and to pay 
interest or other assured benefits or to provide the service against such deposits , 

Whereas, it has further come to the notice of the Government that the Board of Directors and 
other persons connected with the above mentioned Financial Establishmenthas acquired the landed and 
other immovable properties from and out of the deposits collected from the depositors , 

Wherefore, it is expedient that the above mentioned Financial Establishment has acted 
detrimental to the interest of the depositors with an intention to defraud them and it has become 
necessary to protect the interest of the depositors of aforesaid financial establishment, 

Now therefore, Government in exercise of the powers conferred under Sub -section (2 ) of Section 
( 3) of the Karnataka Protection of interest of Depositors in financial establishments Act, 2004 attach the 
money and the properties belonging to M /s. Investech and Investech Builders and Developers Private 
Limited shown in the Annexure -I and II respectively , 

Hence , all these properties and monies acquired by M /s. Investech and Investech Builders and 
Developers Private Limited have been attached and is declared that said monies and properties shall on 
publication of this order in the official gazette , shall forthwith , vest with the Competent Authority, who has 
been appointed by the Government, pending further orders from the special Court. 
The earlier Notifications issued in this regard are hereby withdrawn . 

By Order and in the name of the Governor of Karnataka, 

M . Venkateshmurthy 
Under Secretary to Government, 

Revenue Department (LAQ -2 ). 
ANNEXURE - 1 

SCHEDULE - 1 
Properties acquired by M /s Investech & Investech Builders & Developers Pvt. Ltd . from and our of 

the deposit collected fraudulently from the public 
District : Bangalore 
Taluk : BANGALORE SOUTH 
SI. Description of the Boundaries Description of the Approximate value 
Property & Location , 

Property / House No. / Assessed 
Khata No ./ Assessment 

Plot No. and Present 
Nol Survey No . 

Holder of the Property 
Bangalore Mahanagara E : Road , B .N .G (U ) J. N .R . 1196 Approximate value 
Palike, Ward No . 56 , W : Site No . 1884 /2005 - 06 dated per sqft 
B .S .K . 2nd Stage , 9th Main N : Site No. 1890 03 .06 .2005 Sanjaya Rs. 5000 /- Total 
Road , Site No. 1889 , S : Site No. 1888 Chakravarthi, Clo Amount 
vacant site . 

Chakravarthi Complex , Rs. 2 .70 crores 
Measurement - 60 x 90 

Sajjan Rao Circle, 
Bangalore – 4 


No . 


287 - 


SI. 


No . 


51 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2282 
Description of the Boundaries Description of the Approximate value 
Property & Location , 

Property / House No. / Assessed 
Khata No ./ Assessment 

Plot No. and Present 
Nol Survey No . 

Holder of the Property 
Bangalore Mahanagara E :House No . 50 , K .N .G .R . 6239 / 2005 – | Approximate value 
Palike , Ward No . 41, Old W :House No. 51 06 dated 04 . 06 .2005 N . per sqft 
Site No. 51, New 

N : Road 

Suresh Krishnamurthy Rs. 4500 /- Total 
Corporation No. 51/1 , 19th S : House No. 36 aged about 50 , S /o Late Amount 
Main Road , 12th Cross 

Sri N . S . Krishnamurthy Rs. 27 ,00 ,000 / 
Road , Gajendra Nagar, 

Reg. 377 , 1st Floor, 7th 
Avalahalli, dwelling house 

Cross Road , 2nd Main 
Measurement : :15 x 40 

Road , (Near Shanthi 
Old Sy No . 423 /2 ,Katha 

Sagar Hotel), Airport 
No. 43 /2 

Road , Bangalore – 77 
Bangalore Mahanagara E : House No. K .N .G .R . 6245 / 2005 – Approximate value 
Palike,Ward No . 41, Old 49 , 

06 dated 04 .06 . 2005 N . per sqft 
Site No. 50 , New 

W : House No . Suresh Krishnamurthy Rs. 6000 /- Total 
Corporation No. 50 , 19th 

aged about 50 , S /o Late Amount Rs. 
Main Road , 12th Cross N : Road 

Sri N . S . Krishnamurthy 81, 00 , 000 / 
Road , Gajendra Nagar, S : House No . 37 Reg. 377 , 1st Floor, 7th 
Avalahalli, dwelling 

Cross Road, 2nd Main 
house. Measurement : 

Road , (Near Shanthi 
: 30 x 45 3 floors house . 

Sagar Hotel), Airport 
Katha No . 43 /2 

Road , Bangalore – 77 
Bangalore Mahanagara E :House No. 56 , K . N . G . R . 6237 / 2005 – | Approximate value 
Palike , Ward No. 41, Old W :House No . 54 06 dated 04 .06 . 2005 N . per sqft Rs. 4500 / 
Site No. 55 , New 

N : Old Building Suresh Krishnamurthy Total Amount 
Corporation No. 55 , 19th S : Road 

aged about 50 , S /o Late Rs. 54,00 ,000 / 
Main Road , 12th Cross 

Sri N . S . Krishnamurthy 
Road , Gajendra Nagar, 

Reg . 377 , 1st Floor, 7th 
Avlahalli, half built house. 

Cross Road , 2nd Main 
Measurement : :30 x 40 

Road , (Near Shanthi 
Old Sy No . 43/2 , 

Sagar Hotel), Airport 
Katha No . 43/ 2 

Road , Bangalore – 77 
H . S . R . Layout, 14Sector, E : Road 

B . N .G . (U ) B .L. R . (S ) Approximate value 
Site No. 28 , 

W : Site No. 37 20977 / 2005 – 06 dated per sqft Rs. 10000 / 
Measurement : : 30 x 40 N : Site No. 29 27 .03 .2006 Smt M . Total Amount 
Katha Certificate 

S : Site No . 27 Saraswathamma aged Rs. 1.20 crores 
No./BDA /AOE / 28 

about 78 , W /o Sri 
H .S .R . 1 /04 - 2005 . 

Makum Sathya Narayan 
Shetty “ Sri Krishna” 4th 
Cross , K .R . Extension , 
Tumkur. 


2 & $ os ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2120 - a 
SI. Description of the Boundaries Description of the Approximate value 
No. Property & Location , 

Property / House No. / Assessed 
Khata No ./ Assessment 

Plot No. and Present 
No / Survey No . 

Holder of the Property 
H . S .R . Layout, 6th Sector, E : Site No. 178 B .N .G . (U ) B .L .R . (S ) Approximate value 
Site No . 178 /A , 

W : Site No. 179 | 7976 / 2006 - 07 dated per sqft 
Measurement : :60 x 40 N : Road 

28 .06 .2006 Smt S . Rs. 10000 /- Total 
Katha Certificate 

S : Site No . 183 Savitha aged about 29 , Amount 
No./BDA/AOE / 28 

W /o Sri Rajesh No. 910 , Rs. 2 .40 crores 
H .S .R . 1/04 -2005 . 

4th Cross , B .T.M . 2nd 

Stage , Bangalore – 76 
H . S .R . Layout, 7th Sector, E : 80 feet road B .N .G . (U ) B .L .R . (S ) Approximate value 
Site No . 1671/ A , 

W : Site No. 17398 / 2006 – 07 dated per sqft Rs. 
Measurement : :60 x 40 1658 / A 

29 .09 .2006 SmtPallavi 12500/- Total 
N : Site No . Om Prakash , aged Amount 
1672 / A 

about 45 , W /o Sri Om Rs. 3 .00 crores 
S : Site No . Prakash , “ Jagruthi", No. 
1670 / A 

4 , C Service Road, 14th 
Cross , 1stMain Road , 
5th Block , 6th Sector, 
H .S .R . Layout, 

Bangalore - 31 
Hosakerehalli Grama Sy E : Site No. 1050 B .N .G . (U ) K . N .G .R . (S ) Approximate value 
No. 101, 103, 104 , 105, W : Site No . 1052 12922 / 2005 – 06 dated per sqft Rs . 4000/ 
106 , Viswa Barathi N : Road 

29 .08 .2005 

Total Amount 
House Building Co S : Site No . 1026 Smt D . V . Bhagya 

Rs. 60 .00 lakhs 
Operative Society Ltd . 

Lakshmamma, aged 
Bangalore Mahanagara 

about 51, W /o Sri A . S . 
Palike , Ward No . 54 , 4th 

Rangegowda , No. 103 , 
Phase , Girinagar, Site 

1st Cross , K .S . Colony , 
No. 1051, 

R .K . Block , Thyagaraja 
Measurement : 30 x 50 

Nagar, Bangalore – 29 

SCHEDULE - II 
District : Bangalore 
Taluk : BANGALORE NORTH 

Description of the Boundaries Description of the Approximate 
No. Property and location , 

property - 

Value Assessed 
Khatha No . / 

Present Holder of the per Sqare Feet 
Survey No. / Site No. 

Property 

and Total Value 
Bangalore North , East : By Road B .M . Jayaram 

RS. 1000 /-per Sft. 
Yashavantha 

West : Site No. 15 .09.2006 sold by Sri Rs. 15 ,75 ,000/ 
Pura Hobli, Herohalli 

Ranga on GPA of 
Village , Khatha No. North : Site No. 10 original owner Smt. 
2419, Survey No. 63, South : Road Veena Suresh 
Site No. 17 , 
Measurements: 
Size 45 x 35 


Si. 


24 


si. 


288 - 8 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2285 
Description of the Boundaries Description of the Approximate 
Property and location , 

property - 

Value Assessed 
Khatha No . / 

PresentHolder of the per Sqare Feet 
Survey No. / Site No . 

Property 

and Total Value 
Bangalore North , East : By Road B . M . Jayaram 

Rs. 1000 /- per Sft. 
Yashavantha Pura West : Site No . 15 .09. 2006 sold by Sri Rs. 15 ,75 ,000 / 
Hobli, Herohalli Village , 23 

Ranga on GPA of the 
Khatha No . 2420 , North : Site No . original owner Smt. 
Survey No. 63 , 

19 

Veena Suresh 
Site No . 18 

South : Site 
Measurements : 

No. 17 
Size 45 x 35 
Bangalore North Taluk , 

V . Ramesh , 

Rs. 6000 /- per Sft. 
Kasaba Hobli, West : Site No. S /o Late V . A . 

Rs. 1, 58 ,40 ,000/ 
Dommalur , BBMP, 3595 

Rangaswamy, No. D 
Jeevan Bhima Nagar, North : Site No. 1/ 147, Sathy Marg , 
Sub Division , Ward 3580 

Chanikyapuri – 100 021 
No.72 . Site No. 3579 , South :Site No. Khatha No . 2672 , 
Measurements : 

3578 

23. 12 .2005 
Size 66 x 40 
Bangalore North Taluk , East : By Road Suresh Krishnamurthy, Rs. 15000 / - per Sft . 
Kasaba Hobli, 

West :Site No. Smt. Veena Suresh , Rs.6 ,00 , 00 , 000 / 
Dommalur, BBMP , 1084 

AshwiniKumar residing 
Jeevan Bhima Nagar, North : By Road at No. 377 , 1st Floor, 5th 
Sub Division , Ward South : Site No . Cross , Dommalur, 
No .72. Site No. 1083, 1098 / 1099 Bangalore – 77 Khata 
Measurements : 

No. 4842 on 27. 12 .2004 
Size 80 x 50 

M . Venkateshmurthy 
Under Secretary to Government, 

Revenue Department (LAQ -2). 
ANNEXURE - II 
Amount in cash retrieved & deposited by the Investigating Officer 
Amount in cash 

Where it is deposited 
Amount pertaining to 
retrieved by the 1. 0 . 

Name of the Bank 

A / c No . 
M /s Investech and Rs. 1,98 ,62, 934 .46 SBM , Lady Curzon Road , 105077 
Investech Builders and 

Shivaji Nagar, Bangalore 
Developers Pvt. Ltd . 

( II ACMM Court) 

M . Venkateshmurthy 

Under Secretary to Government, 
PR - 941 

Revenue Department (LAQ -2 ). 


೩೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
AMANATH CO -OPERATIVE BANK LTD ., BRIGADE ROAD BRANCH , BANGALORE 

FORM -7 

RULE 38 (2 ) (C ) 
Dispute No . JRD /UBF / 1545 / 2004 - 2005 
E .P .No.AR /RO (U /R441 )/CEP /06 /2009- 10 

ATTACHMENT OF IMMOVABLE PROPERTY 
Amanath Co -operative Bank Ltd ., Shivajinagar Branch , Bangalore has obtained an award / decree 
in thementioned dispute against M /s Hira Educational Trust, Represented by its Trustees (1) Mohammed 
Obedulla Sharieff, (2 ) Mrs. Jameela Sharieff, (3 ) Mr. Mohammed Hidayathaulla Sharieff, (4 ) Mr. 
Mohammed Abrarulla Sharieff, No. 1, and 1/ 1 3rd Cross , E Street, Bharthinagar, BMP Division No . 77 , 
Bangalore-560051 to recovery an amount of Rs.71,51,544-00 along with further intrest @ 17.5 % + 2 % 
Penal Intrest from 01.03.2007 which has not been paid by you. As the loanee you are due to the Bank a 
sum of Rs.88 ,83 , 399 = 10 as on 24 .09 . 2009 along with further intrest and other charges from 25 . 09 .2009. 
This notice is to inform you that the following immovable properties has been attached and if the entire 
amount due to the Bank is not repaid by you along with intrest and other charges within 10 days of 
Receipt of this notice the immovable properties which have been attached , shall be brought for auction / 
sale as per KSC ACT AND RULE . 
The Immovable property belonging to the loanees . 

SCHEDULE 
All that piece and parcel of No. 1 and 1 / 1 , 3rd Cross , E Street, Bharathinagar, BMP Division 
No.77 , Bangalore . 
ITEM No . 1 : 

No. 3 , Old No. 1/ 1, 3rd Cross E Street, Bharathinagar, BMP Division No.77 , Bangalore . 
East by : E Street, 3rd Cross , 
West by : Pvt Property 
North by : Corporation Lane 
South by : Property No . 1/36 , 

Measuring 15 feet by 20 ft (Area - 330 Sq Ft.) 
ITEM No . 2 : 

Form No . 1 Old No. 36 
East by : Property of Basha Saheb 
West by : Pvt of Corporation Land , 
North by : 3rd Cross " E " Street 
South by: Private Property . 

Measuring East 28 . 3 feet , West 7 .00 feet 7 in + 21 feet 10 in North 21 feet, South 11 feet + 13 
feet 6 " . Area 770. 54 sq feet. 

As per the order of the Assistant Registrar of 

Co -operative Societies and 

Recovery Officer U /R 441. 
PD -61 

Sale Officer, 
Amanath Co -operative Bank Ltd ., 

Brigade Road Branch . 


40 


xuan - ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೫೧ 
OFFICE OF THE COMMISSIONER OF POLICE , BANGALORE CITY 

NOTIFICATION 
No .277 /CB / Addl. CP ( Tr)/ 2009 , Bangalore , Dated :26th August, 2009 
Whereas some of the roads in Bangalore City have become highly congested due to increase of 
vehicle population as well as pedestrian traffic : Therefore, it is found necessary in the interest of public 
safety and convenience to fix the maximum speed limit of the movement of vehicles within the jurisdiction 
of Commissioner of Police , Bangalore City . 

Now , therefore , in exercise of the power conferred on me under clause (2 ) Sec . 112 of MV Act, 
1988 and in suppression of Notification No. 11/88 -89 , Dated : 10 .01. 1989 I, Shankar Bidari, Commissioner 
of Police, Bangalore City do hereby restrict the maximum speed limit of various types of vehicles on the 
roads falling within the jurisdiction of Commissioner of Police , Bangalore City as follow : 

a ) Cars of all types 
b ) Buses, Vans , Trucks, Matadors 
c) Motor Cycles , Scooters etc , otherhand mopeds 
d ) Moped , Autorickshaw , Three Wheelers and Tempo 
e ) Tractor, Trailers 

Except that ; 
(a ) Maximum speed limit on Outer Ring Road and Inner Ring road will be as follows: 

a ) Cars of all types 
b ) Buses, Vans, Trucks, Matadors 
c ) Motor Cycles , Scooters etc , otherhand mopeds 
d ) Moped , Autorickshaw , Three Wheelers and Tempo 

e ) Tractor, Trailers 
(b ) Maximum speed limit on following roads i.e . 

i) Bellary Road commencing from Hebbala flyover upto City border in the limits of Hebbala , 
Yelahanka , Chikkajala and Devanahalli Traffic PS limits. 

ii) Mysore Road commencing from Jnanabharathi Junction upto City border except Kengeri Town 
in the limit of Byatarayanapura Traffic PS is as follows: 

a ) Cars of all types 
b ) Buses, Vans , Trucks, Matadors 
c) Motor Cycles , Scooters etc , otherhand mopeds 60 
d ) Moped , Autorickshaw , Three Wheelers and Tempo 
e ) Tractor, Trailers 

Further, in exercise of power vested in me U / s 116 of M .V . Act 1988 and Section 4 of the K . T .C . 
Act, 1960 , I order to erect appropriate signboards wherever necessary . 

These restrictions shall come into force from the date of this publication of this notification in the 
official Gazette of the Govt. ofKarnataka. 
Given under my hand and seal, this 26th of August, 2009 . 

SHANKAR BIDARI 
PR -922 

Commissioner of Police , Bangalore City. 


೩೬೫೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 

ಅಧಿಸೂಚನೆ 
ಸಂಖ್ಯೆ : ಪಿಡಿ 120 ಎಸ್ ಪಿಬಿ / ಹೆಚ್ ಪಿಸಿ / 2009, ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್ , 2009 
ವಿಷಯ : ಶ್ರೀಮತಿ ಸುಷಮಾ ಗೋಡಬೋಲೆ/(ಕ. ಆ . ಸೇ .) ಉಪಕಾರ್ಯದರ್ಶಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ 

ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ, ಬೆಂಗಳೂರು ಇವರು ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆಯ ವಿಶೇಷ ಕೋಶದಲ್ಲಿ ಸರ್ಕಾರದ ಉಪಕಾರ್ಯದರ್ಶಿ ಹುದ್ದೆಯಲ್ಲಿ 

ಕಾರ್ಯನಿರ್ವಹಿಸಿಕೊಂಡಿರುವ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ:111: ಆಸೇವ:2009 , ದಿನಾಂಕ:17.07.2009 ಸರ್ಕಾರದ ಅಧೀನ 

ಕಾರ್ಯದರ್ಶಿ , ಸಿಆಸುಇ (ಸೇವೆಗಳು - 2). 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಸುಷಮಾ ಗೋಡಬೋಲೆ (ಕ. ಆ. ಸೇ .) ಉಪಕಾರ್ಯದರ್ಶಿ , 
ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆ, ಬೆಂಗಳೂರು ಇವರು ಶ್ರೀ ಖಾಜಾ 
ಫಹೀಮುದ್ದೀನ್ ಅಹಮ್ಮದ್, ಆಯ್ಕೆ ಶ್ರೇಣಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ ಸರ್ಕಾರದ ಉಪಕಾರ್ಯದರ್ಶಿ ಎಂದು 
ದಿನಾಂಕ:05. 08.2009 ರಂದು ವರದಿ ಮಾಡಿಕೊಂಡಿರುತ್ತಾರೆ. 

ಆದುದರಿಂದ ಡಾ : ಡಿ. ಎಂ . ನಂಜುಂಡಪ್ಪ ವರದಿ ಅನುಷ್ಠಾನ ಉನ್ನತಾಧಿಕಾರ ಸಮಿತಿ ( ವಿಶೇಷ ಕೋಶಕ್ಕೆ) 
ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರಗಳನ್ನು ಶ್ರೀಮತಿ ಸುಷಮಾ ಗೋಡಬೋಲೆ, (ಕ. ಆ.ಸೇ .), ಸರ್ಕಾರದ 
ಉಪಕಾರ್ಯದರ್ಶಿ , ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ವಿಶೇಷ ಕೋಶ), ಕೊಠಡಿ ಸಂಖ್ಯೆ: 
116 , 1ನೇ ಮಹಡಿ, 1ನೇ ಹಂತ, ಬಹುಮಹಡಿ ಕಟ್ಟಡ, ಇವರ ವಿಳಾಸಕ್ಕೆ ವ್ಯವಹರಿಸುವಂತೆ ವಿನಂತಿಸಲಾಗಿದೆ. 

ದೂರವಾಣಿ ಸಂಖ್ಯೆ : 080 - 22257336 , 22032470 
ಮನೆ - 

080 - 26670584 
e -mail : sdp.planning @ gmail. com 

ಸುಷಮಾ ಗೋಡಬೋಲೆ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 

ಸಾಂಖ್ಯಿಕ ಇಲಾಖೆ ( ವಿಶೇಷ ಕೋಶ) 
PLANNING PROGRAMME MONITORING AND STATISTICS DEPARTMENT 

NOTIFICATION 
No.PD120 : SPB :HPC :2009 , Bangalore , Dated : 28th August, 2009 
T have assumed the charge of Deputy Secretary to Government, Planning, ProgrammeMonitoring 
and Statistics Department ( Special Cell ) as per Government Notification No.ಸಿಆಸುಇ: lli: ಆಸೇವ: 2009 
Dated :17 . 07 .2009 . 

The official address for correspondence is as follows : 
Smt. Sushama Godbole , KAS 
Deputy Secretary to Government, 
Planning Programme Monitoring and Statistics Department (Special Cell) 
Room No. 116 , Ist Floor, Ist Gate, M .S . Building, Bangalore -560 001. 
Phone ( O ) 080- 22257336, 22032470 

( R ) 080 - 26670584 
e-mail: sdp .planning @ gmail.com 

SUSHAMA GODBOLE 

Deputy Secretary to Government, 
PR - 849 

Planning ProgrammeMonitoring and 
Statistics Department ( Special Cell) 


xuan - 


2 : 32 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

GOVERNMENT OF KARNATAKA 
DIRECTORATE OF ECONOMICS AND STATISTICS , BANGALORE -1 

Consumer Price Index Numbers For Industrial Workers 


No. DES 08 PWX 2009 


Month : July, 2009 
Date :17 -09 -2009 


State : Karnataka 


Group /Sub -Group 


Man 


Rai 


Tum 


Base : 1987-88 = 100 
Bellary Bhadra - Davan | Dan Gul Hari Hassan Man 
vathi gere deli barga har 

dya 
2 3 4 5 6 7 


chur 


kur 


11 


FOOD: 


(a ) 


Cereals 


& 


612 


667 


648 


534 


502 


553 


575 


634 


665 


Products 


(b ) 


Pulses 


& 


623 


661 


725 


652 


611 


565 


683 


618 


645 


Products 


267 


266 


300 
601 


285 
584 


276 
600 


294 
562 


291 
609 


277 
563 


299 
459 


290 
564 


265 
787 


677 


525 


(c) Oil & Fats 
(d) Meat, Fish & 
Eggs 
(e) Milk & 
Products 


392 


350 


409 


390 


409 


425 


371 


423 


356 


422 


1360 


(f) Condiments & 


392 


412 


| 556 


530 


397 


| 362 


426 


447 


405 


Spices 


(g ) Vegetables & 


503 


429 


579 


616 


443 


500 


453 


523 


430 


446 


557 


Fruits 


(h ) Other Food 


446 


465 


548 


495 


414 | 


435 


382 | 


361 


477 


463 


FOOD GROUP 


513 


536 
536 


527 


479 


474 


538 


534 


522 


INDEX 


Pan , Supari , 


450 


497 


528 


| 408 


367 


564 


506 


355 


495 


463 


Tobacco & 


Intoxicants 


III. 


Fuel & Light 


418 


518 


386 


380 


336 


627 


319 


337 
100 


383 
100 


463 
100 


377 
100 


IV . 


Housing 


100 


100 


100 


100 


100 


100 


100 


Clothing , Bedding 


275 


268 


242 


390 


334 


257 


428 


| 510 


242 


547 


233 


& Footwear 


385 


| 434 


253 


253 


450 


| 424 


| 


321 


427 


242 


MISCELLANEOUS : 638 
( a ) Medical Care 


(b ) Education , 


| 419 


| 446 


804 


274 | 454 


| 469 


369 


354657 


516 


546 


Recreation & 


Amusement 


416 


496 


408397 


597 


| 531 


453568 


463 


393 


449 


(c ) Transport & 
Communication 


(d ) Personal Care 


310 


325 


341 | 323 


334 


297 


334 


319 


319 


364 


297 


308 


& effects 


೩೬೫೪ 


2 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮ , ೨೦೦೯ 

3 4 5 6 7 8 9 
403 410 486 366 297 320 272 
438 457 386 382 340 370 


10 


11 


287 - a 

12 


394 


445 


278 


(e ) Others 

Miscellaneous 


427 


332 


406 


345 


Group 


GENERAL INDEX 419 


430 


446 


442 


393 


378 


406 


473 


370 


To convert to 


7. 39 


9.19 


8 . 27 


8 . 26 


8 .569 .25 


7 . 929 . 31 


Base 1960 


Multiply by 
Linking Factor . 


For Director. 
Government of India , 
Ministry of Labour and Employment 

Labour Bureau 
Cleremount , Shimla - 171004 , Dated :2nd September, 2009 
CONSUMER PRICE INDEX NUMBERS OF INDUSTRIAL WORKERS ON BASE -2001 = 100 
State : Karnataka 

Month /Year: July , 2009 
Group /Sub -Groups Bangalore Belgaum Hubli-Dharwar Mercara Mysore 


Food Sub Group 


(a ) Cereals & Products 


195 


173 


182 


169 


193 


(b ) Pulses & Products 


212 


249 


250 


203 


197 


(c ) Oils & Fats 


164 


174 


160 


148 


161 
201 


(d ) Meat, Fish & Eggs 


195 


210 


184 


197 


( e ) Milk & Milk Products 


147 


139 


120 


142 


151 


(f) Condiments & Spices 


162 


154 


155 


142 


168 


( g ) Vegetables & Fruits 


166 


200 


182 


161 


151 


(h ) Other Food 


183 


168 


164 


169 


I. FOOD GROUP 


180 


174 


175 
170 
128 


174 


Il-Pan , Supari, Tobacco & Intoxicants 


177 
155 
138 


165 


147 


154 


III- Fuel & LightGroup 


125 


141 


106 


148 


IV -Housing Group 


179 


180 


113 


169 


156 
121 


V -Clothing , Bedding & Footwear 


112 


130 


122 


123 


Miscellaneous Sub Group : 


(a ) Medical Care 


163 


160 


139 


157 


143 


(b ) Education , Recreation & Amusement 


141 


146 


156 


148 


119 


(c ) Transport & Communication 


201 


186 


183 


160 


169 


( d ) Personal Care & effects 


146 


142 


151 


138 


142 


175 


160 


156 


175 


(e ) Others Miscellaneous Items 
VI. Miscellaneous Group 


175 
146 


167 


158 


156 


151 


CENTRE INDEX 


169 


164 


166 


150 

162 
HARITA SABHARWAL 
DEPUTY DIRECTOR . 


PR -932 


288 - 8 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2292 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE -CLARIFICATION UNDER SECTION 59 (4 ) OF THE KARNATAKA VALUE ADDED TAX 

ACT , 2003 
Sub : KVAT Act, 2003 -Clarification under Section 59 (4 ) regarding the rate of tax applicable on 

raw mushrooms . 
Ref: Application Dated :24 .06 .2009 of Sri Ashish Modi, Proprietor, Contr -Addict, # 263 , KHB 

Colony , 5 " Block , Koramangala , Opposite to Ganesha Temple, Bangalore -560 095 . 

In the application cited above, Sri Ashish Modi, Proprietor, Contr -Addict, # 263 , KHB Colony, 5th 
Block, Koramangala , Opposite to Ganesha Temple, Bangalore -560 095 , has sought clarification regarding 
the rate of tax applicable on raw mushrooms . 

2. Section 59(4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do , for the purpose of maintaining uniformity in the work of assessments and collection of 
revenue . It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 
3 . Hence the following clarification is issued . 

Clarification No.CLR .CR .51/09 - 10, Dated :5th August, 2009 
It is clarified that raw mushrooms are exempt from tax under entry 26 of the First Schedule to the 
Karnataka Value Added Tax Act, 2003 . 

PRADEEP SINGH KHAROLA 
PR -854 

Commissioner of Commercial Taxes, 

(Karnataka ), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA), 
BANGALORE -CLARIFICATION UNDER SECTION 59 ( 4 ) OF THE KARNATAKA VALUE ADDED TAX 

ACT, 2003 
Sub : KVAT Act, 2003 - Clarification under Section 59 (4 ) regarding the rate of tax applicable on 

step can , dust bin and waste bin -reg. 
Ref: Application Dated :19.08 .2009 of Sri Rohit Bathla , Director , M /s Bathla Aluminum Pvt. Ltd., 

# 9 , Auto Tower, J.C .Road , Bangalore -560 002. 

In the application cited above, Sri Rohit Bathla , Director, M /s Bathla Aluminum Pvt. Ltd ., # 9, 
Auto Tower, J. C . Road , Bangalore -560 002, has sought clarification regarding the rate of tax applicable 
on step can , dust bin and waste bin . 

2 . Section 59 (4 ) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do , for the purpose ofmaintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue . 


೩೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2000 - 2 
3. Hence the following clarification is issued . 

Clarification No .CLR .CR .91/09- 10 , Dated : 4th September, 2009 
It is clarified that the step can , dust bin and waste bin made out of plastic and coated 
with stainless steel is liable to VAT @ 12 . 5 % under Section 4 ( 1) (b ) of the Karnataka Value 
Added Tax Act, 2003. 

PRADEEP SINGH KHAROLA 
PR - 924 

Commissioner of Commercial Taxes , 

(Karnataka ), Bangalore . 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES , (KARNATAKA ), 
BANGALORE -CLARIFICATION UNDER SECTION 59(4 ) OF THE KARNATAKA VALUE ADDED TAX 

ACT, 2003 
Sub : KVAT Act, 2003 -Clarification under Section 59(4 ) regarding the rate of tax applicable on 

tamarind concentrate . 
Ref:(1) Application Dated :21.02 .2009 of M /s Esquare Food Products Pvt Ltd ., B -4 , KSSIDC 

Industrial Estate , Doddaballapur -561203 . 
(2) Proceedings of Commissioner of Commercial Taxes (Karnataka ) Bangalore vide 

No. CLR . CR .273 /08 - 09 , Dated : 13 .03 .2009 . 
( 3) Letters Dated : 13.04 .2009 and 11 .05 . 2009 of the Applicant. 

In its application cited above , M /s Esquare Food Products Pvt Ltd ., B -4 , KSSIDC Industrial 
Estate , Doddaballapur- 561203 , had sought clarification regarding the rate of tax applicable on tamarind 
concentrate . Pursuant to the same, it was clarified in the proceedings cited at ref. (2 ) above that tamarind 
concentrate was taxable at 12 . 5 % under Section 4 ( 1)(b ) of the Karnataka Value Added tax Act, 2003, 
holding that it was not specified in Third Schedule to the said Act. 

2. In its subsequent letters Dated :13 .04 .2009 and 11.05 .2009, the applicant has requested for 
reconsideration of the clarification issued stating that tamarind concentrate is nothing but tamarind . It 
has also furnished certificate from Food Safety and Standards Authority of India , Government of India , 
Chennai and other documents to support its submission . On re -examination of the matter in the light of 
the submissions and documents furnished by the applicant, it is seen that the commodity is an extract of 
tamarind falling under entry 89 of the III Schedule to the Karnataka Value Added Tax Act, 2003 , and as 
such the earlier clarification requires modification . 
3 . Hence the following order: 

Clarification No . CLR .CR .273/08 -09 , Dated: 19th August, 2009 
In modification of the clarification issued in proceedings No.CLR .CR .273/ 08 -09, 
Dated : 13 .03 .2009, it is clarified that tamarind concentrate which is a pure extract of tamarind is taxable at 
4 % VAT under entry 89 of Third Schedule to the Karnataka Value Added Tax Act, 2003 . 

PRADEEP SINGH KHAROLA 
PR -855 

Commissioner of Commercial Taxes , 

(Karnataka ), Bangalore . 


xuan - 2 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೫೭ 
REVENUE DEPARTMENT 
PROPERTY CONFISCATING NOTIFICATION 

No.RD 52 AQB 2009 , Bangalore , Dated :3rd September, 2009 
Whereas it has come to the notice of the Government that the Financial Establishment viz ; 
M /s.Darshanika Foundation and M /s . Investech and Investech Builders and Developers Pvt.Ltd ., are 
involved in the fraudulent transactions, 

Whereas, it has come to the notice of the Government that the above mentioned Financial 
Institutions have failed to return the deposit after maturity or on demand by the depositors and to pay 
interest or other assured benefits or to provide the service against such deposits . 

Whereas it has further come to the notice of the Government that the Board of Directors and 
other persons connected with the above mentioned two Institutions have acquired the landed and other 
immovable properties from and out of the deposits collected by the depositors . 

Wherefore , it is expedient that the above mentioned two Financial Institutions have acted 
detrimental to the interest of the depositors with an intention to deceive them . 

Now therefore Government in exercise of the powers conferred under Sub - section (2 ) of Section 
(3) of the Karnataka Protection of interest of Depositors in financial establishments Act , 2004 confiscate 
the money and the properties belonging to M /sDarshanika Foundation and M /s. Investech and Investech 
Builders and Developers Pvt.Ltd ., shown in Annexure -I, II , III and IV respectively, 

Hencefore all these properties and money confiscated and attached from M /s .Darshanika 
Foundation and M /s . Investech and Investech Builders and Developers Pvt.Ltd ., have been declared as 
Government property and these property shall vest with the Competent Authority appointed under the 
said Act, without any encumbrance with effect from the date of publication of the notification in the official 
Gazette . 

By Order and in the name of the Governor ofKarnataka , 

M . VENKATESHAMURTHY 
Under Secretary to Government, 

Revenue Department (LAQ -2 ). 

ANNEXURE 
Properties acquired by M /s. Darshanika Foundation from and out of the deposit collected 

fraudulently from the public 

SCHEDULE 
District Taluk : 

Hobli : 

Village 
Bangalore Bangalore South Taluk Tavarekare 

Chunchunakupee 
SI. Sy. No . East 

West North 

South 

Approximate 
No . Extent 

Value 
Sy.No . 61 Land of Land of 3 Acres 25 Remaining Rs. 3 ,62, 50 , 000 
3 A - 25 G Siddanna & Basha Guntas of portion sold to 
Mallaiah 

sold to Adinarayana 

Rajagopal Murthy 
Sy.No. 61 Land of Land of Land of Remaining Rs. 3 ,62, 50 ,000 
3 A - 25 G Siddanna & Basha Shivanna portion sold to 
Mallaiah 

Adinarayana 
Murthy, 

Rajagopal 
Sy .No .61 Land of Land of 3 Acres 25 Land of 

Rs. 3 ,57,50 , 000 
3 A - 23 G Siddanna & Basha Guntas of Panchaksha 
Mallaiah 

lands sold to raiah 
Rajagopal 


2 . 


231 - a 


Si. 


Approximate 

Value 
Rs. 3 .47 .50 ,000 


Rs. 3 ,00 ,50 , 000 


Rs. 2 ,00 ,00 ,000 


೩೬೫೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 
Sy . No . East West North 

South 
No . Extent 

Sy .No. 61/ 1 Land of Government Land of Property of 
1 A - 19 G Puttalingaiah Road 

Puttalingaian Kalappa 
Sy .No. 64 Government Property of Property of Property of 
3 A - 20 G Road 

Renukappa Manni Revamma 

Ujayanna 
Sy.No. 64 Property of Sy.No . 64 Property of Property of 
2A - Virupakshaiah | Private Madival Lakshmibai 
Property Hanumantha 

raya 
| Sy .No. 65 / 1 | Property of Property of Property of Property of 
Re Sy.No . Palakshaiah Rudreshaiah Rudreshaiah Lingaiah & 
65 / 1 A 25G 

Veerashettappa 
Sy. No. 55 /2 | Property of Property of Property of Property of 

Palakshaiah Bhadraiah Somashekar | Gangamma 
Sy No. 65 /2 

aiah 
C 2A 19G 

Property of Property of Property of Property of 
Re 

Basavarajappa Bhadraiah Sarvamangala Rudreshaiah 
Sy.No. 65 /2 
C 2A 


Rs. 62,50 ,000 


Rs. 2 ,47,50 , 000 


Re 


Rs. 2 ,00 , 00 , 000 


M . VENKATESHAMURTHY 
Under Secretary to Government, 

Revenue Department (LAQ - 2 ) . 
Property - 2 

Commercial Complex Belongs to 
No . 61-64 East End Road , R . V . Road, Basavanagudi, Bangalore - 560 004 

SCHEDULE 
SI. East West North 

South approximate Value 
No. 
Road Conservancy House belongs to House belongs to 45 ,00 , 000 
Road Ramaswamappa Ramaswamappa Area 1150 Sq feet 

M . VENKATESHAMURTHY 
Under Secretary to Government, 

Revenue Department (LAQ - 2 ). 
ANNEXURE - II 

SCHEDULE 
Properties acquired by M /s Investech & Investech Builders & Developers Pvt. Ltd . from and out of 

the deposit collected fraudulently from the public 
District : Bangalore 
Taluk : Bangalore South 

SI. Description of the Boundaries Description of the Approximate value 
No. Property & Location , 

Property / House No . / Assessed 
Khata No ./ Assessment 

Plot No . and Present 
No./ Survey No . 

Holder of the Property 


Bangalore Mahanagara 
Palike , Ward No . 56 , 
B . S .K . 2nd Stage , 9th Main 
Road , Site No. 1889, 
vacant site . 
Measurement - 60 x 90 


E : Road , 
W : Site No. 1884 
N : Site No. 1890 
S : Site No . 1888 


B .N . G (U ) J.N . R . 1196 
/ 2005 – 06 Dated 
03. 06 .2005 Sanjaya 
Chakravarthi, C /o 
Chakravarthi Complex , 
Sajjan Rao Circle, 
Bangalore – 4 


Approximate value 
per sqft 
Rs. 5000 /- Total 
Amount 
Rs. 2 .70 crores 


287 - 


2 : 36 


si. 
No . 


Approximate value 

Assessed 


2 . 


Approximate value 
per sqft 
Rs. 4500 /- Total 
Amount 
Rs. 27 ,00 ,000/ 


Approximate value 
per sqft 
Rs. 6000/- Total 
Amount Rs. 
81, 00 ,000 / 


51 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 
Description of the Boundaries Description of the 
Property & Location , 

Property / House No. / 
Khata No ./ Assessment 

PlotNo. and Present 
No./ Survey No. 

Holder of the Property 
Bangalore Mahanagara E :House No. 50 , K . N .G .R . 6239 /2005 – 
Palike , Ward No. 41 , Old W :House No . 51 06 Dated 04.06 . 2005 N . 
Site No . 51 , New 

N : Road 

Suresh Krishnamurthy 
Corporation No. 51/1 , 19th S : House No. 36 aged about 50 , S /o Late 
Main Road , 12th Cross 

Sri N . S. Krishnamurthy 
Road , Gajendra Nagar, 

Reg . 377 , 1st Floor, 7th 
Avalahalli, dwelling house 

Cross Road , 2nd Main 
Measurement : : 15 x 40 

Road, (Near Shanthi 
Old Sy No . 423 /2 ,Katha 

Sagar Hotel), Airport 
No. 43 /2 

Road, Bangalore – 77 
Bangalore Mahanagara E : House No . K .N .G . R . 6245 / 2005 – 
Palike , Ward No . 41, Old 49 , 

06 Dated 04 . 06 .2005 N . 
Site No. 50 , New 

W : House No . Suresh Krishnamurthy 
Corporation No. 50 , 19th 

aged about 50 , S /o Late 
Main Road , 12th Cross N : Road 

Sri N . S . Krishnamurthy 
Road , Gajendra Nagar, S : House No . 37 Reg. 377 , 1st Floor, 7th 
Avalahalli, dwelling 

Cross Road, 2nd Main 
house . Measurement: 

Road, (Near Shanthi 
: 30 x 45 3 floors house . 

Sagar Hotel), Airport 
Katha No . 43/2 

Road , Bangalore – 77 
Bangalore Mahanagara E :House No. 56 , 
Palike, Ward No. 41 , Old W :House No . 54 06 Dated 04 .06 .2005 N . 
Site No. 55 , New 

N : Old Building Suresh Krishnamurthy 
Corporation No. 55 , 19th S : Road 

aged about 50, Slo Late 
Main Road , 12th Cross 

Sri N . S . Krishnamurthy 
Road , Gajendra Nagar, 

Reg. 377 , 1st Floor , 7th 
Avlahalli, half built house . 

Cross Road , 2nd Main 
Measurement : : 30 x 40 

Road , (Near Shanthi 
Old Sy No . 43/2 , 

Sagar Hotel), Airport 
Katha No . 43 /2 

Road , Bangalore - 77 
H .S. R . Layout, 1st Sector, E : Road 

B .N .G . (U ) B .L .R . (S ) 
Site No. 28 , 

W : Site No . 37 20977 / 2005 – 06 
Measurement : : 30 x 40 N : Site No. 29 Dated 27 .03 .2006 Smt 
Katha Certificate 

S : Site No . 27 M . Saraswathamma 
No./BDA /AOE/28 

aged about 78 , W /o Sri 
H . S . R . 1 /04 - 2005 . 

Makum Sathya Narayan 
Shetty “ Sri Krishna” 4th 
Cross, K .R . Extension , 
Tumkur. 


Approximate value 
per sqft Rs . 4500 / 
Total Amount 
Rs. 54 ,00,000 / 


Approximate value 
per sqft Rs . 10000 / 
Total Amount 
Rs. 1. 20 crores 


allo 


Si. 


No . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2007 - 2 
Description of the Boundaries Description of the Approximate value 
Property & Location , 

Property / House No. / Assessed 
Khata No ./ Assessment 

Plot No. and Present 
No ./ Survey No . 

Holder of the Property 
H .S .R . Layout, 6th Sector, E : Site No. 178 B .N .G . (U ) B .L .R . (S ) Approximate value 
Site No . 178 / A , W : Site No. 179 7976 / 2006 – 07 

per sqft 
Measurement : :60 x 40 N : Road 

Dated 28 .06 .2006 Rs. 10000/- Total 
Katha Certificate 

S : Site No . 183 Smt S . Savitha , aged Amount 
No./BDA/AOE /28 

about 29 , W /o Sri Rs. 2 .40 crores 
H . S . R . 1/04 - 2005 . 

Rajesh No. 910 , 4th 
Cross, B . T.M . 2nd Stage , 

Bangalore – 76 
H . S.R . Layout, 7th Sector, E : 80 feet road B .N .G . (U ) B .L .R . (S ) Approximate value 
Site No . 1671/ A , 

W : Site No . 17398 / 2006 – 07 per sqft Rs. 
Measurement : :60 x 40 1658 /A 

Dated 29 .09.2006 Smt 12500 / - Total 
N : Site No . Pallavi Om Prakash , Amount 
1672 / A 

aged about 45 , W /o Sri Rs. 3 . 00 crores 
S : Site No . Om Prakash , “ Jagruthi”, 
1670 / A 

No. 4 , C Service Road , 
14th Cross, 1stMain 
Road , 5th Block , 6th 
Sector , H .S .R . Layout, 

Bangalore - 31 
Hosakerehalli Grama SyE : Site No. 1050 B .N .G . (U ) K . N .G .R . (S ) | Approximate value 
No. 101 , 103, 104 , 105 , W : Site No. 1052 12922 / 2005 – 06 per sqft Rs. 4000 / 
106 , Viswa Barathi N : Road 

Dated 29. 08 . 2005 Total Amount 
House Building Co S : Site No. 1026 Smt D .V . Bhagya Rs. 60 .00 lakhs 
Operative Society Ltd . 

Lakshmamma, aged 
Bangalore Mahanagara 

about 51, W / Sri A .S . 
Palike ,Ward No . 54 , 4th 

Rangegowda, No . 103 , 
Phase , Girinagar, Site 

1st Cross , K . S . Colony , 
No. 1051 , 

R .K . Block , Thyagaraja 
Measurement : 30 x 50 

Nagar, Bangalore – 29 


8 . 


M . VENKATESHAMURTHY 


Under Secretary to Government, 
Revenue Department (LAQ -2 ). 


xuan - 2 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

2cc0 
ANNEXURE - III 

SCHEDULE 
Properties acquired by M / s . Investech & Investech Builders & Developers Pvt. Ltd . from and out of 

the deposit collected fraudulently from the public 
District : Bangalore 
Taluk : Bangalore North 

SI. Description of the Boundaries Description of the Approximate 
No . Property and location , 

property - 

Value Assessed 
Khatha No . / 

Present Holder of the per Sqare Feet 
Survey No . / Site No . 

Property 

and Total Value 
Bangalore North , East : By Road B . M . Jayaram 

RS. 1000/-per Sft. 
Yashavantha 

West : Site No. 24 15 . 09 .2006 sold by Sri Rs. 15 ,75 , 000 / 
Pura Hobli, Herohalli North : Site No. 10 Ranga on GPA of 
Village , Khatha No. South : Road originalowner Smt. 
2419 , Survey No.63, 

Veena Suresh 
Site No. 17 , 
Measurements : 
Size 45 x 35 
Bangalore North , East : By Road B . M . Jayaram 

Rs. 1000 /- per Sft . 
Yashavantha Pura West : Site No. 23 15 .09.2006 sold by Sri Rs . 15 ,75 ,000 / 
Hobli, Herohalli Village , North : Site No . 19 Ranga on GPA of the 
Khatha No . 2420 , South : Site No .17 original owner Smt. 
Survey No. 63, 

Veena Suresh 
Site No. 18 
Measurements : 
Size 45 x 35 
Bangalore North Taluk , East : By Road V . Ramesh , 

Rs. 6000 /- per Sft. 
Kasaba Hobli , West :Site No. S /o Late V . A . 

Rs. 1 ,58 ,40, 000 / 
Dommalur , BBMP, 

3595 

Rangaswamy, No. D 
Jeevan Bhima Nagar, North : Site No . 1 /147 , Sathy Marg , 
Sub Division , Ward 

3580 

Chanikyapuri – 100 021 
No.72 . Site No . 3579, South :Site No. Khatha No. 2672, 
Measurements : 

3578 

23 .12 .2005 
Size 66 x 40 
Bangalore North Taluk , East : By Road Suresh Krishnamurthy , Rs. 15000 /- per Sft. 
Kasaba Hobli , 

West Site No. Smt. Veena Suresh , Rs.6 ,00 ,00 , 000 / 
Dommalur, BBMP , 1084 

Ashwini Kumar residing 
Jeevan Bhima Nagar, North : By Road at No. 377 , 1st Floor, 5th 
Sub Division , Ward South : Site No . Cross , Dommalur, 
No. 72 . Site No . 1083, 1098 / 1099 Bangalore – 77 Khata 
Measurements : 

No. 4842 on 27. 12 .2004 
Size 80 x 50 

M . Venkateshmurthy 
Under Secretary to Government, 
Revenue Department (LAQ - 2). 


೩೬೬ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ANNEXURE - IV 
Amount in cash retrieved & deposited by the Investigating Officer 
Amount in cash 

Where it is deposited 
Amount pertaining to 
retrieved by the l. O . Name of the Bank 

Alc No. 
M /s Investech and Rs. 1 ,98,62, 934-46 SBM , Lady Curzon Road , Shivaji 105077 
Investech Builders and 

Nagar, Bangalore 
Developers Pvt. Ltd . 

(II ACMM Court) 
M / s Darshanika 

Rs . 1 , 67 , 57,427 -00 | SBI- Shivajinagar, Treasury 
Foundation 

Account 

M . Venkateshmurthy 
PR-906 

Under Secretary to Government, 

Revenue Department (LAQ -2 ). 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ , ದಾವಣಗೆರೆ 

ಅಧಿಸೂಚನೆ 
ಸಂಖ್ಯೆ: ಎಂಎಜಿ( 2)/ ಸಿಆರ್ / 104/ 09 - 10, ದಿನಾಂಕ:೨ನೇ ಸೆಪ್ಟೆಂಬರ್, 2009 
ವಿಷಯ : ದಾವಣಗೆರೆ ನಗರದ ರೈಲ್ವೆ ನಿಲ್ದಾಣದ ಬಳಿ ಮುಂಗಡ ಪಾವತಿ ಆಟೋ ರಿಕ್ಷಾ ಕೌಂಟರಿನಲ್ಲಿ 

ಆಟೋರಿಕ್ಷಾಗಳು ಕಡ್ಡಾಯವಾಗಿ ನಿಲ್ಲಲು ಮತ್ತು ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿ ಆಟೋ ರಿಕ್ಷಾ 

ನಿಲುಗಡೆಯನ್ನು ನಿಷೇಧಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಾರಿಇ / 238ಸಾಇಪ- 2007 , ದಿನಾಂಕ:29.12.2007 . 

2) ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಆದೇಶ ದಿನಾಂಕ: 11. 04 . 2008 . 
3) ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ದಾವಣಗೆರೆ ಇವರ ಪತ್ರ ಸಂಖ್ಯೆ: ಪ್ರಾಸಾಅ / ದಾವ/ ಮುಂಗಡ 

ಪಾವತಿ. ಆಟೋ ಕೌಂಟರ್ ಪಿ . ಆರ್/222 / 708, ದಿನಾಂಕ: 06. 06. 2009. 
4) ರೈಲ್ವೆ ಪೊಲೀಸ್ ಠಾಣೆ ದಾವಣಗೆರೆ ಇವರ ಪತ್ರ ದಿನಾಂಕ:29.05. 2009 . 
5) ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ ಇವರ ಪತ್ರ ಸಂಖ್ಯೆ : ಸಿಬಿ /1/245 / 2009 , 

ದಿನಾಂಕ:06.07.2009. 

6) ಈ ಕಛೇರಿ ಸಮ ಸಂಖ್ಯೆ ಪತ್ರ ದಿನಾಂಕ: 23.07.2009 . 
ಉಲ್ಲೇಖ (1) ರಲ್ಲಿನ ಸರ್ಕಾರದ ಅಧಿಸೂಚನೆಯ ಕೇಂದ್ರ ಮೋಟಾರ್ ವಾಹನಗಳ ಕಾಯ್ದೆ 1988ರ ಕಲಂ 67ರ 
ಉಪಕಲಂ(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಪ್ರಮಾಣಿಕರ 
ಹಿತದೃಷ್ಟಿಯಿಂದ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ಮುಂಗಡ ಪಾವತಿ ಆಟೋ ರಿಕ್ಷಾ ಕೌಂಟರ್ ತೆರೆಯಲು ಅನುಮೋದನೆ 
ನೀಡಿರುತ್ತದೆ. ಹಾಗೂ ಪ್ರಯಾಣ ದರಗಳನ್ನು ಅಂದರೆ ದಾವಣಗೆರೆ ನಗರದ ರೈಲ್ವೆ ನಿಲ್ದಾಣದಿಂದ ನಗರದ ವಿವಿಧ 
ಬಡಾವಣೆಗಳಿಗೆ ಹೊರಡುವ ಸಾರ್ವಜನಿಕ ಪ್ರಯಾಣಿಕರಿಗೆ ಸಾರಿಗೆ ಸೌಕರ್ಯ ಒದಗಿಸುವ ಆಟೋರಿಕ್ಷಾಗಳಿಗೆ ಮುಂಗಡ 
ಪಾವತಿ ಪ್ರಯಾಣ ದರಗಳನ್ನು ನಿಗದಿಪಡಿಸಲು ದಾವಣಗೆರೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿದ್ದರ ಮೇರೆಗೆ 
ಜಿಲ್ಲಾಡಳಿತದ ವತಿಯಿಂದ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಸಭೆ ದಿನಾಂಕ: 11.04.2008ರಲ್ಲಿ ಕೈಗೊಂಡ ನಿರ್ಣಯದನ್ವಯ 
ನಗರದ ಅಂಗವಿಕಲರ ವ್ಯಕ್ತಿಯೋರ್ವನಿಗೆ ಸದರಿ ಪ್ರೀಪೈಡ್ ( ಮುಂಗಡ ಪಾವತಿ) ಆಟೋ ಕೌಂಟರ್ ತೆರೆದು ಕರ್ತವ್ಯ 
ನಿರ್ವಹಿಸುವಂತೆ ಆದೇಶಿಸಲಾಯಿತು. 

ಅದರಂತೆ ರೈಲ್ವೆ ಇಲಾಖೆಯವರು ಸ್ಥಾಪಿಸಿಕೊಟ್ಟ ಕೌಂಟರಿನಲ್ಲಿ ದಿನಾಂಕ:27.10.2008 ರಿಂದ ಸದರಿ ವ್ಯಕ್ತಿ ಕರ್ತವ್ಯ 
ನಿರ್ವಹಿಸತೊಡಗಿದ್ದಾರೆ. ಆದರೆ ಆಟೋ ರಿಕ್ಷಾಗಳು ಸದರಿ ಕೌಂಟರಿಗೆ ಬರದೇ ನಿಲ್ದಾಣದ ಹೊರಭಾಗದಿಂದ ಪ್ರಯಾಣಿಕರನ್ನು 
ಹತ್ತಿಸಿಕೊಂಡು ಹೋಗುತ್ತಿರುವುದರಿಂದ ಕೌಂಟರ್ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲವೆಂದು ಆಟೋ ರಿಕ್ಷಾಗಳು ಸದರಿ 
ಕೌಂಟರಿಗೆ ಸರದಿ ಪ್ರಕಾರ ಬಂದು ನಿಂತುಕೊಳ್ಳುವಂತೆ ಕ್ರಮ ಜರುಗಿಸಲು ಕೋರಿ ದಿನಾಂಕ:30.10. 2008 ರ ಪತ್ರದಲ್ಲಿ 
ಕೋರಿದ್ದರ ಮೇರೆಗೆ , ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಪರಸ್ಪರ ಸಮಾಲೋಚನೆ ನಡೆಸಿ , 
ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿ ಆಟೋ ರಿಕ್ಷಾಗಳ ನಿಲುಗಡೆಯನ್ನು ಕಡ್ಡಾಯವಾಗಿ ನಿರ್ಬಂಧಿಸಿ, ಪ್ರತಿಬಂಧಕಾಜ್ಞೆಯನ್ನು 
ಹೊರಡಿಸಿದರೆ ಮಾತ್ರ ಆಟೋ ರಿಕ್ಷಾಗಳು ಮುಂಗಡ ಪಾವತಿ ಕೌಂಟರ್‌ನಲ್ಲಿ ಸರದಿ ಪ್ರಕಾರ ನಿಲುಗಡೆಯಾಗಲು 
ಅವಕಾಶವಾಗುತ್ತದೆ ಎಂಬುದಾಗಿ ವರದಿ ನೀಡಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೬೩ 
ಮೇಲ್ಕಂಡ ಕಾರಣಕ್ಕಾಗಿ ಕೆ. ಅಮರನಾರಾಯಣ ಭಾ . ಆ. ಸೇ . ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿ ಹಾಗೂ 
ಅಧ್ಯಕ್ಷರು, ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಮತ್ತು ಜಿಲ್ಲಾ ರಸ್ತೆ ಸುರಕ್ಷಿತಾ ಸಮಿತಿ, ಆದ ನಾನು ಕೇಂದ್ರ ಮೋಟಾರ್ 
ವಾಹನಗಳ 988ರ ಕಲಂ 115 ಹಾಗೂ ಕರ್ನಾಟಕ ಮೋಟಾರ್ ವಾಹನಗಳ ನಿಯಮಾವಳಿಗಳು 1989ರ ನಿಯಮ 
221( ಎ)(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಾವಣಗೆರೆ ರೈಲ್ವೆ ನಿಲ್ದಾಣದ ಆವರಣದ ಹೊರಗಡೆ ಅಂದರೆ 
ಉಪವಿಭಾಗಾಧಿಕಾರಿಗಳ ಕಛೇರಿ ಮೂಲೆಯಿಂದ ಪೂರ್ವಾಭಿಮುಖವಾಗಿರುವ ರೈಲ್ವೆ ಅಂಡರ್ ಬ್ರಿಡ್ಜ್ ರಸ್ತೆಯವರೆಗೆ ಆಟೋ 
ರಿಕ್ಷಾಗಳು ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುವುದನ್ನು / ಇಳಿಸುವುದನ್ನು ನಿಷೇಧಿಸಿದ್ದೇನೆ. ಬದಲಿಗೆ ರೈಲ್ವೆ ನಿಲ್ದಾಣದ 
ಆವರಣದಲ್ಲಿರುವ ಮುಂಗಡ ಪಾವತಿ ಆಟೋ ರಿಕ್ಷಾ ಕೌಂಟರಿನಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲಿಸಿಕೊಂಡು ಪ್ರಯಾಣಿಕರನ್ನು 
ಹತ್ತಿಸಿಕೊಂಡು ಹೋಗಬೇಕೆಂದು ಆದೇಶಿಸಿದೆ. 

ಈ ಆದೇಶವನ್ನು ಉಲ್ಲಂಘಿಸುವ ಆಟೋರಿಕ್ಷಾ ಚಾಲಕರ ವಿರುದ್ಧ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವಾಲಯದ 
ಅಧಿಸೂಚನೆ ಸಂಖ್ಯೆ : ಸಾರಿಇ/309ಸಾಇಪಂ6, ದಿನಾಂಕ:29. 09.2007 ರನ್ವಯ ರೂ .1000 / - ಗಳ ದಂಡ ವಿಧಿಸಬೇಕೆಂದು 
ನಗರ ಸಂಚಾರ ಪೊಲೀಸ್ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಆದೇಶಿಸಿದೆ. ಈ ಅಧಿಸೂಚನೆಯು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ ಜಾರಿಗೆ ಬರುತ್ತದೆ ಮತ್ತು ಆ ದಿನದಂದು ಸಂಚಾರಿ ಪೊಲೀಸ್ ಠಾಣಿಯವರು 
ಸದರಿ ಸ್ಥಳದಲ್ಲಿ ಅಧಿಸೂಚನೆಯ ಪ್ರಕಟಣಾ ಫಲಕವನ್ನು ನಿಲ್ಲಿಸುವುದು. 

ಕೆ. ಅಮರನಾರಾಯಣ 
ಪಿ . ಆರ್ . 928 

ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿ, 

ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್ /434 /2008 - 09, ದಿನಾಂಕ:9ನೇ ಜುಲೈ, 2009 
ಉಪಸ್ಥಿತರು: ಡಾ|| ವೈ . ಮಂಜುನಾಥ್, 

- ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ , ಮೈಸೂರು. 
ಪಿರ್ಯಾದುದಾರರು 

ವಿರುದ್ದ 

ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ತಿ. ನರಸೀಪುರ ಪುಟ್ಟಸ್ವಾಮಿ ಬಿನ್ ಮರಿಮಾದಯ್ಯ 
ಪೊಲೀಸ್ ಠಾಣೆ, ತಿ. ನರಸೀಪುರ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:28.12.2008 ರಂದು ಬೆಳಿಗ್ಗೆ 10 :15 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ತಿ. ನರಸೀಪುರ 
ಪೊಲೀಸ್ ಠಾಣೆ, ಇವರು ತಿ. ನರಸೀಪುರ ಟೌನ್, ಲಿಂಗ ರಸ್ತೆ, ಶ್ರೀರಾಮ ಸೈಕಲ್ ಷಾಪಾ ಮುಂಭಾಗದಲ್ಲಿ ಕೆಎ - 17/ ಇ - 7413 
ನೋಂದಣಿ ಸಂಖ್ಯೆಯ ಟಿವಿಎಸ್ ಮೊಪೆಡ್ ವಾಹನದಲ್ಲಿ ಅಕ್ರಮವಾಗಿ 5.600 ಲೀ . ವಿವಿಧ ಮಾದರಿಯ ಮದ್ಯ ಹಾಗೂ 
1.650 ಲೀ . ಬಿಯರ್‌ನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪು ಮಾಡಿ, 
ಮೊಕದ್ದಮೆ ಸಂಖ್ಯೆ: 288 /2008 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32 , 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ 

ಸಿ , ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ , ಈ ಪ್ರಕರಣದಲ್ಲಿ ಜಪಾದ ವಸ್ತುಗಳನ್ನು 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 10. 02 .2009 ರಂದು ಕೋರಿರುತ್ತಾರೆ . ಅಂತೆಯೇ ದಿನಾಂಕ:11.0 
ರಂದು ತಿ. ನರಸೀಪುರ ವಲಯ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ ಬಿ ವಹಿಗಾಗಿ ದಾವಣಗೆರೆ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:16.03 .2009 ರಂದು ಪತ್ರ ಬರೆಯಲಾಗಿದ್ದು , ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಸದರಿ 
ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ವಾಹನ ಬಿಡುಗಡೆಗಾಗಿ ಇದುವರೆವಿಗೂ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 32, 34ರ ಅಡಿಯಲ್ಲಿ 
ಪತ್ತೆ ಹಚ್ಚುವ ಅಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತಮ್ಮ ಮೇಲೆ ಇರತಕ್ಕಂತ ಜವಾಬ್ದಾರಿ | 
ಹೊಣೆಗಾರಿಕೆಯನ್ನು ಇದುವರೆವಿಗೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. 


ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ( 6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ , ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 


೩೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ:ಡಿಟಿಸಿಆರ್ / 434 /2008 - 09, ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) (2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ತಿ. ನರಸೀಪುರ ಪೊಲೀಸ್ ಠಾಣೆ, ಇವರು ಹೂಡಲಾದ ಪ್ರ. ಮಾ . ವರದಿ ಸಂಖ್ಯೆ :288 /2008, 
ದಿನಾಂಕ:28.12.2008 ರಂದು ವಶಪಡಿಸಿಕೊಂಡ ಕೆಎ -17/ ಇ - 7413 ನೋಂದಣಿ ಸಂಖ್ಯೆ ಟಿವಿಎಸ್ ಮೊಪೆಡ್ ವಾಹನವನ್ನು 
( ಈ ಪ್ರಕರಣದಲ್ಲಿ ಜಪ್ತಾದ ಮಾದಕ ದ್ರವ್ಯಗಳನ್ನು ಪ್ರತ್ಯೇಕ ಆದೇಶದಲ್ಲಿ ಮುಟ್ಟುಗೋಲು ಹಾಕಿ ಕೊಂಡು ಆದೇಶ 
ಹೊರಡಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

( ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ , ತಪ್ಪುಗಳನ್ನು ತಿದ್ದಿ , ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ|| ವೈ . ಮಂಜುನಾಥ್ 

ಡೆಪ್ಯೂಟಿ ಕಮೀಷನರ್ ಎಕ್ಸೆಸ್ 
ಪಿ . ಆರ್ .951 

ಹಾಗೂ ಅಧಿಕೃತ ಅಧಿಕಾರಿಗಳು , 

ಮೈಸೂರು ಜಿಲ್ಲೆ , ಮೈಸೂರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 

ನ್ಯಾಯಾಲಯದಲ್ಲಿ 
ಸಂಖ್ಯೆ : ಕಾಅಗ/ ಕಾನಪ / ಎಫ್ - 72 /2009 / 453, ದಿನಾಂಕ:14ನೇ ಸೆಪ್ಟೆಂಬರ್ , 2009 
ಅರ್ಜಿದಾರರು: 

ಪ್ರತಿವಾದಿಗಳು : 
ಜಯನಗೌಡ @ ಚಾಮಮನಗೌಡ, ಸಿದ್ದನಗೌಡ 1) ಲಕ್ಷ್ಮೀಕಾಂತ ಪಿ . ನಾಯಕ, 
ಜಯನಗೌಡರ, ಸಾ|| ಡೋಣಿ ತಾ: ಮುಂಡರಗಿ ಜಿ: R/o. H.No.EWS, 51 ಹೌಸಿಂಗ್ ಬೋರ್ಡ್ , ವಿದ್ಯಾನಗರ, 
ಗದಗ. 

ಮಾರ್ಗೊ, ಗೋವಾ. 
2) ಡಿವಿಜನಲ್ ಮ್ಯಾನೇಜರ್, ನ್ಯೂ ಇಂಡಿಯಾ ಅಶೂರೆನ್ಸ್ 
ಕಂ . ಲಿ ., ಹುಬ್ಬಳ್ಳಿ, 

ಪ್ರಕಟಣೆ 
ಅರ್ಜಿದಾರರಾದ ಶ್ರೀ ಜಯನಗೌಡ @ ಚಾಮಮನಗೌಡ ಸಿದ್ದನಗೌಡ, ಜಯನಗೌಡರ ಸಾ :ಡೋಣಿ, ತಾ : 
ಮುಂಡರಗಿ ಜಿ: ಗದಗ ಇವರು ತಾವು ಮೃತ ತೋಚನಗೌಡ ಚಾ , ಜಯನಗೌಡರ ಇವರ ತಂದೆ ಎಂದೂ , ಅವರ 
ಮರಣದಿಂದ ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ತೋಟನಗೌಡ ಚಾ . 
ಜಯನಗೌಡರ ಇವರು ಒಂದನೇ ಪ್ರತಿವಾದಿಗಳಾದ ಲಕ್ಷ್ಮೀಕಾಂತ ಡಿ. ನಾಯಕ, ಹೌಸಿಂಗ್ ಬೋರ್ಡ್, ವಿದ್ಯಾನಗರ, ಗೋವಾ 
ಇವರಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ 
ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ , ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕ ಅಧಿಕಾರಿ ಗದಗ ಜಿಲ್ಲೆ , ಗದಗ ಹಾಗೂ 
ಪಿ . ಆರ್ .927 

ಕಾರ್ಮಿಕ ನಷ್ಟ ಪರಿಹಾರ ಕಾನೂನು ಅಡಿ ಆಯುಕ್ತರು. 


xuan - ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

22 : 38 
REVENUE DEPARTMENT 
PROPERTY ATTACHMENT NOTIFICATION 
No.RD 52 AQB 2009(i), Bangalore , Dated : 16th September, 2009 
Whereas it has come to the notice of the Government that the Financial Establishment viz ; 
M /s .Darshanika Foundation , Bangalore is involved in the fraudulent transactions , 

Whereas , it has come to the notice of the Government that the above mentioned Financial 
Establishmenthas failed to return the deposits after maturity or on demand by the depositors and to pay 
interest or other assured benefits or to provide the service against such deposits , 

Whereas it has further come to the notice of the Government that the Board of Directors and 
other persons connected with the above mentioned Financial Establishment has acquired the landed and 
other immovable properties from and outof the deposits collected from the depositors , 

Wherefore, it is expedient that the above mentioned Financial Establishment has acted 
detrimental to the interest of the depositors with an intention to defraud them and it has become 
necessary to protect the interest of the depositors of aforesaid financial establishment, 

Now therefore Government in exercise of the powers conferred under Sub - section ( 2 ) of Section 
(3 ) of the Karnataka Protection of interest of Depositors in financial establishments Act, 2004 attach the 
money and the properties belonging to M /s. Darshanika Foundation , Bangalore shown in the Annexure | 
and II respectively, 

Hence , all these properties and monies acquired by M /s . Darshanika Foundation , Bangalore have 
been attached and is declared that said monies and properties shall on publication of this order in the 
official gazette , shall forthwith , vest with the Competent Authority , who has been appointed by the 
Government, pending further orders from the special Court. 
The earlier Notifications issued in this regard are hereby withdrawn . 

By Order and in the name of the Governor of Karnataka , 

M . VENKATESHAMURTHY 
Under Secretary to Government, 

Revenue Department (LAQ -2 ). 

ANNEXURE 
Properties acquired by M /s. Darshanika Foundation from and out of the deposit collected 

fraudulently from the public 

SCHEDULE -I 
District Taluk : 

Hobli : 

Village: 
Bangalore Bangalore South Taluk Tavarekare 

Chunchunakupee 
SI. Sy . No . East 

West North 

South 

Approximate 
No . Extent 

Value 
Sy .No. 61 Land of Land of 3 Acres 25 Remaining Rs. 3 ,62, 50 , 000 
3 A - 25 G Siddanna & Basha Guntas of portion sold to 
Mallaiah 

sold to Adinarayana 

Rajagopal Murthy 
Sy.No. 61 Land of Land of Land of Remaining Rs. 3,62,50 ,000 
3 A - 25 G Siddanna & Basha Shivanna portion sold to 
Mallaiah 

Adinarayana 
Murthy , 
Rajagopal 


231 - a 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 
East West North 

South 


Approximate 


2832 

Si. Sy. No. 
No . Extent 

Sy.No. 61 
3 A - 23 G 


Value 


Rs. 3,57 ,50 ,000 


Rs. 3 .47. 50 ,000 


Sy .No. 61/1 
1 A - 19 G 
Sy.No. 64 
3 A - 20 G 


Rs. 3 , 00 ,50 ,000 


Sy.No . 64 


Land of Land of | 3 Acres 25 Land of 
Siddanna & Basha Guntas of Panchaksha 
Mallaiah 

lands sold to raiah 

Rajagopal 
Land of Government Land of Property of 
Puttalingaiah Road Puttalingaian Kalappa 
Government Property of Property of Property of 
Road Renukappa Manni Revamma 

Ujayanna 
Property of Sy .No . 64 Property of Property of 
Virupakshaiah Private Madival Lakshmibai 
Property Hanumantha 

raya 
Property of Property of Property of Property of 
Palakshaiah Rudreshaiah Rudreshaiah Lingaiah & 

Veerashettappa 
Property of Property of Property of Property of 
Palakshaiah Bhadraiah Somashekar Gangamma 

aiah 


Rs. 2 ,00 ,00 ,000 


2A - 


Rs. 62,50 ,000 


Rs . 2 ,47 ,50 , 000 


Sy.No . 65 /1 
Re Sy.No. 
65/ 1 A 25G 
Sy. No . 55 /2 
Re 
Sy No. 65 /2 
C 2A 19G 
Sy.No . 65 /2 


Rs. 2,00 ,00,000 


Property of Property of 
Basavarajappa Bhadraiah 


Property of Property of 
Sarvamangala Rudreshaiah 


Re 


Sy .No. 65 /2 
C 2A 


M . VENKATESHAMURTHY 
Under Secretary to Government, 

Revenue Department (LAQ -2). 
Property -2 

Commercial Complex Belongs to 
No . 61 -64 East end Road , R . V . Road , Basavanagudi, Bangalore - 560 004 

SCHEDULE -2 
East West North 

South approximate Value 


SI. 


No. 


Road 


Conservancy 
Road 


House belongs to 
Ramaswamappa 


House belongs to 45,00 ,000 
Ramaswamappa Area 1150 Sq feet 

M . VENKATESHAMURTHY 
Under Secretary to Government, 
Revenue Department (LAQ -2 ). 


ಭಾಗ - ೩ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೬೭ 
ANNEXURE - 11 
Amount in cash retrieved & deposited by the Investigating officer 
Amount in cash 

Where it is deposited 
Amount pertaining to 
retrieved by the 1. 0 . Name of the Bank 

Ac No. 
M /s Darshanika Rs. 1,67 ,57 ,427 -00 SBI- Shivajinagar, Treasury Account 
Foundation 

M . Venkateshmurthy 
PR- 965 

Under Secretary to Government, 

Revenue Department (LAQ - 2 ). 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ 

ಪ್ರಕಟಣೆ 
ಸಂಖ್ಯೆ : ಜಿಸಕಅ:ಯೋಜನೆ:ಸಿಆರ್ - 12: 2009 - 10, ದಿನಾಂಕ:25ನೇ ಜುಲೈ , 2009 
ವಿಷಯ : 2009 - 10ನೇ ಸಾಲಿಗೆ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ವಕೀಲ 

ತರಬೇತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ . 
ಉಲ್ಲೇಖ: ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಎಲ್ 68 ಎಸ್ಇಡಬ್ಲೂ .89, ದಿನಾಂಕ:02.11. 1990. 

2009 -10ನೇ ಸಾಲಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ವಕೀಲ ತರಬೇತಿಗಾಗಿ 
ಪರಿಶಿಷ್ಟ ಜಾತಿ: ವರ್ಗದ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ನಿಬಂಧನೆಗಳು 
1) ಎಲ್.ಎಲ್. ಬಿ. ಪರೀಕ್ಷೆಯಲ್ಲಿ ಪಾಸು ಮಾಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು 
ಪ್ರಯೋಜನೆ ಪಡೆಯಲು ಅರ್ಹರಾಗಿರುತ್ತಾರೆ. ಕಾನೂನು ಪದವಿಯಲ್ಲಿ ಉತ್ತೀರ್ಣರಾಗಿ ಎರಡು ವರ್ಷಗಳು ಮೀರಿರಬಾರದು. 

2) ಅಭ್ಯರ್ಥಿಗಳನ್ನು ಸರ್ಕಾರಿ ನಿಯಮಗಳ ಪ್ರಕಾರ ಜಿಲ್ಲಾ ಆಯ್ಕೆಯ ಸಮಿತಿಯ ಸಂದರ್ಶನಕ್ಕೆ ಕರೆದು ಅರ್ಹ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 

3) ತರಬೇತಿ ಅವಧಿ ನಾಲ್ಕು ವರ್ಷವಿದ್ದು, ತರಬೇತಿ ಅವಧಿಯಲ್ಲಿ ರೂ .1000/- ಗಳ ಮಾಸಿಕ ಶಿಷ್ಯವೇತನ 
ನೀಡಲಾಗುವುದು. 

4) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದ ಪಬ್ಲಿಕ್ ಪ್ರಾಸಿಕ್ಯೂಟರ್‌ ಸರ್ಕಾರಿ ವಕೀಲರು ಅಥವಾ 20 
ವರ್ಷಕ್ಕೂ ಹೆಚ್ಚು ವಕೀಲ ವೃತ್ತಿಯಲ್ಲಿ ಅನುಭವ ಇದ್ದವರ ಹತ್ತಿರ ತರಬೇತಿಗಾಗಿ ನಿಯೋಜಿಸಲಾಗುವುದು. 

5) ಅಭ್ಯರ್ಥಿಗಳ ವಯೋಮಿತಿ 35 ವರ್ಷಕ್ಕೆ ಮೀರಿರಬಾರದು ( ಅರ್ಜಿ ಸಲ್ಲಿಸಿದ ಕಡೆಯ ದಿನಾಂಕದೊಳಗೆ . 
ಇರಬೇಕು) 

6) ತರಬೇತಿ ಸೌಲಭ್ಯವನ್ನು ಪಡೆಯಲು ಇಚ್ಚಿಸುವ ಅಭ್ಯರ್ಥಿಗಳು ಬಾರ್ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರುಗಳನ್ನು 
ನೋಂದಾಯಿಸಬೇಕು. ಒಂದು ವೇಳೆ ಅವರುಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸದಿದ್ದರೆ, ತರಬೇತಿ ಭತ್ಯೆಯನ್ನು 
ನೋಂದಣಿ ಮಾಡಿಸಿದ ನಂತರ ಪಾವತಿ ಮಾಡಲಾಗುವುದು . 

1) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಯ ತರಬೇತಿ ಮುಗಿಯುವವರೆವಿಗೂ ಅಂದರೆ ನಾಲ್ಕು ವರ್ಷದವರೆವಿಗೂ 
ತರಬೇತಿಯನ್ನು ಬಿಡುವುದಿಲ್ಲವೆಂದು ಕರಾರು ಪತ್ರ ಬರೆದುಕೊಡಬೇಕಾಗುವುದು. ಒಂದು ವೇಳೆ ಬಿಟ್ಟಲ್ಲಿ ಅಲ್ಲಿಯವರೆಗೆ ಪಡೆದ 
ಶಿಷ್ಯವೇತನವನ್ನು ಸರ್ಕಾರಕ್ಕೆ ವಾಪಸ್ಸು ಮಾಡಬೇಕಾಗುತ್ತದೆ. ಈ ಹಣವನ್ನು ಶೇ .10ರಷ್ಟು ಬಡ್ಡಿ ಸೇರಿಸಿ ಕಂದಾಯ ಬಾಕಿ 
ರೂಪದಲ್ಲಿ ವಸೂಲಿ ಮಾಡಲಾಗುವುದು ಒಂದು ವೇಳೆ ರಾಜ್ಯ : ಕೇಂದ್ರ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಮಾತ್ರ ನಿಯಮ 
ಸಡಿಲಗೊಳಿಸಲಾಗುವುದು . 

8) ಅಪೂರ್ಣವಾದ ಮತ್ತು ನಿಬಂಧನೆಗಳಿಗೆ ಒಳಪಡದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

9) ಅಭ್ಯರ್ಥಿಗಳು ಸುಳ್ಳು ಪ್ರಮಾಣ ಪತ್ರಗಳನ್ನು ಮತ್ತು ಮಾಹಿತಿಯನ್ನು ನೀಡಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು 
ಕಾನೂನಿನ ಕ್ರಮಕ್ಕೆ ಒಳಪಡಿಸಲಾಗುವುದು. 
ಈ ಮೇಲ್ಕಂಡ ನಿಬಂಧನೆಗಳಿಗೆ ಒಳಪಟ್ಟಂತೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ನಮೂನೆಗಳನ್ನು 
ಕಛೇರಿ ವೇಳೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, ಕೋಲಾರ ರವರಿಂದ ಈ ಪ್ರಕಟಣೆಯ ಕರ್ನಾಟಕ 
ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಒಂದು ತಿಂಗಳವರೆಗೆ ಪಡೆಯಬಹುದು ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿದ 
ಅರ್ಜಿಗಳನ್ನು ಈ ಪ್ರಕಟಣೆಯ ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಒಂದು ತಿಂಗಳವರೆಗೆ ಜಿಲ್ಲಾ ಸಮಾಜ 
ಕಲ್ಯಾಣ ಅಧಿಕಾರಿಗಳ ಕಛೇರಿಯಲ್ಲಿ ನೀಡಬಹುದಾಗಿರುತ್ತದೆ. ನಿಗದಿತ ದಿನಾಂಕ ಮೀರಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಅರ್ಜಿಗಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು , ಕೋಲಾರ ರವರಿಗೆ ಕಳುಹಿಸಿಕೊಡುವುದು ಹೆಚ್ಚಿನ ವಿವರಗಳನ್ನು ಸದರಿ 
ಕಛೇರಿಯಿಂದ ಪಡೆಯಬಹುದು. 

ಸದಸ್ಯ ಕಾರ್ಯದರ್ಶಿಗಳು ಹಾಗೂ 
ಪಿ . ಆರ್ .958 

ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು , ಕೋಲಾರ. 


2ecos ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

200 - a 
PROCEEDINGS OF THE COMMISSIONER OF COMMERCIAL TAXES (KARNATAKA ), BANGALORE 
Present: Sri Pradeep Singh Kharola , IAS , 

Commissioner of Commercial Taxes. 
Sub : KVAT Act, 2003 -Section 59(4 ) – Issue of clarification on eligibility of input tax deduction in 

respect of fertilizers and chemicals-reg . 
Read :Application filed by M /s. Diwan Bahadur S.L.Mathias & Sons, Chikmagalure , 

Dated: 31.07.2009. 
Preamble : 

The application M /s. Diwan Bahadur S .L .Mathias & Sons, Post Box No. 31, Indira Gandhi Road , 
Chikmagalur- 577 101 is a partnership firm owning a tea estate , engaged in cultivation of tea plants and 
harvesting of green tea leaves and manufacturing tea in its tea factory . It is a dealer registered under the 
KVAT Act with TIN 29760004638 . It has made an application under Section 59(4 ) of the KVAT Act, 2003 
vide its letter Dated :31.07.2009, explaining the nature of its activities and requesting for issuing 
clarification that it is entitled to claim input tax deduction from 01.04 . 2005 onwards on purchase of 
chemicals and fertilizers used for growing tea leaves which are thereafter used in the manufacture of tea 
meant for sale. The applicant was also personally heard in the matter on 10 .09 .2009 . In its application 
Dated: 31.07.2009 and at the time of hearing , the petitioner has argued that 

(a ) There are no restrictions under the KVAT Actwhich does no enable the applicant to claim tax 
deduction on purchase of chemicals and fertilizers ; 

(b ) Cultivation of tea crop and processing green tea leaves into commercial product tea is an 
integrated process which is an agro industry ; 

(c ) As such the applicant is eligible for input tax deduction in respect of fertilizers and chemicals 
purchased locally by it for use in the cultivation and raising of tea crop out of the output tax payable on the 
sale of manufactured tea ; and 

(d ) For the above reasons, the applicant seeks clarification from the Commissioner of Commercial 
Taxes accordingly . 

2 . Matter is examined . It is seen that growing tea crop is an agricultural activity . It falls under the 
definition of agriculture as per Section 2 ( 1) of the KVAT Act. As per Section 10 (2 ) of the Act, input tax 
means tax payable on goods purchased for use in the course of business . Fertilizers and chemicals are 
not purchased for use in the course of business but for use in agriculture . The tax paid on these goods is 
therefore not input tax as defined under Section 10 (2 ) of the Act and hence no deduction in this regard 
may be allowed to the petitioner out of the output tax payable by it. 

3. Similar issue under the CST Act came up for consideration before the Hon ble Supreme Court 
of India in the case of Travancore Tea Estates Co .Ltd Vs State of Kerala , reported in 39 STC 1. The 
Supreme Court held that fertilizers and chemicals used in cultivation and growth of tea plants and leaves 
cannot be comprehended in the expression in the manufacture or processing of goods for sale . 
Cultivation and growth of tea are in the very nature of things prior to the manufacturing process and do 
not answer to the description of manufacture and processing of tea meant for sale . What is needed for 
being used purely in an agricultural operation cannot be said to be goods required for use in a 
manufacturing process. 

4 . It is further seen that Section 59(4 ) of the KVAT Act, 2003 empowers the Commissioner of 
Commercial Taxes to clarify the rate of tax payable under the Act in respect of goods liable to tax under 
the Act . It does not empower the Commissioner to clarify the exigibility of a transaction to tax . The 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೬೯ 
clarification sought by the applicant is not on rate of tax on a particular commodity but on a transaction . 
The request of the applicant is therefore does not fall within the ambit of Section 59(4 ) of theKVAT Act. 

5 . In view of the above facts , the request of the applicant for clarification cannot be considered . 
Accordingly , the following order is passed : 

Order No .CLR . CR .83 /2009 - 10 , Dated : 17th September, 2009 
The request of the applicant for issue of clarification that it is entitled to claim input tax deduction 
on purchase of chemicals and fertilizers used for growing tea crop out of the output tax payable on sale of 
manufactured tea is rejected . 

PRADEEP SINGH KHAROLA 
PR- 961 

Commissioner of Commercial Taxes , 

(Karnataka ), Bangalore . 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ -1 , ಬೆಂದೂರ್‌ವೆಲ್ , 

ಕಂಕನಾಡಿ, ಮಂಗಳೂರು 
ಸಂಖ್ಯೆ: ಡಬ್ಲೂಸಿಎ /ಸಿಆರ್ - 23 / 09ಎಫ್ ದಿನಾಂಕ:19ನೇ ಸೆಪ್ಟೆಂಬರ್ , 2009 
ಅರ್ಜಿದಾರರು 

ಪ್ರತಿವಾದಿಗಳು 
1) ಶ್ರೀ ಲ್ಯಾನ್ಸಿ ಮೊಂತೆರೊ , ವರ್ಷ 52 , ವಿರುದ್ದ 1) ಶ್ರೀ ಜೆಸ್ಕಾರ್ ಹೋಗಾರ್ಡ್ ಮೇನೇಜಿಂಗ್ ಡೈರೆಕ್ಟರ್ ಮೆ : 
S/o ಲೇಟ್ ಜಕೋಬ್ ಮೊಂತೆರೊ , 

ಸರೀನ ಸ್ಪೆ , ಮೌಂಟ್ ಫೆಸೆಂಟ್, ಎಸ್.ಎಲ್. ಮೆಥಾಯೆನ್ನ 
2 ) ಶ್ರೀಮತಿ ಇನ್ನೆಷನ್ ಡಿ ಸೋಜ, ವರ್ಷ :48, ರೋಡ್, ಹೈಲ್ಯಾಂಡ್, ಮಂಗಳೂರು-2. 
W /o ಲ್ಯಾನ್ಸಿ ಮೊಂತೆರೊ . 

2) ಶ್ರೀಮತಿ ಸಬೀನ ಪೌರಾ ಬ್ರಿಡ್ಕೊ ಹೋಗಾರ್ಡ್ 
ವಾಸ: ಕೂಳೂರು ಬಳಿ ಹೌಸ್, ಪಡುಕೋಡಿ ಆಪರೇಶನ್ ಡೈರೆಕ್ಟರ್, ಮೆ : ಸರೀನ ಸೈ ಮೌಂಟ್ ಫೆಸೆಂಟ್, 
ವಿಲೇಜ್ , ಮಂಗಳೂರು ತಾಲ್ಲೂಕು. 

ಎಸ್.ಎಲ್. ಮೆಥಾಯೆನ್ ರೋಡ್, ಹೈಲ್ಯಾಂಡ್, 

ಮಂಗಳೂರು- 2 . 

ಅಧಿಸೂಚನೆ 
ಅರ್ಜಿದಾರನಾದ/ ಅರ್ಜಿದಾರಳಾದ ಶ್ರೀಮತಿ/ ಶ್ರೀ ಲ್ಯಾನ್ಸಿ ಮೊಂತೆರೊ , S/o ಲೇಟ್ ಜಕೋಬ್ ಮೊಂತೆರೊ ಇವರು 
ತಮ್ಮ ಮಗಳಾದ ಶ್ರೀ /ಕುಮಾರಿ ಮರಿಯ ಜ್ಯೋತಿ ಮೊಂತೆರೊ , ಇವರು 1 & 2ನೇ ಪ್ರತಿವಾದಿಗಳಾದ ಶ್ರೀ ಜೆಸ್ಕಾರ್ 
ಹೋಗಾರ್ಡ್, ಶ್ರೀಮತಿ ಸಬೀನ ರಾಬಿಟ್ಟೋ , ಮೆ : ಸರೀನ ಸೈ ಮೌಂಟ್ ಫೆಸೆಂಟ್ ಟ್ರೈನಿಂಗ್ ಕೋ - ಆರ್ಡಿನೇಟರ್ 
ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ:18.05.2007 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು 
ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕೈಮು ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಡಿ . ಜಿ. ನಾಗೇಶ 

ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ . ಆರ್ . 962 

ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರು, 

ದಕ್ಷಿಣ ಕನ್ನಡ ಉಪವಿಭಾಗ-1, ಮಂಗಳೂರು. 
ನಗರಾಭಿವೃದ್ಧಿ ಇಲಾಖೆ 

ತಿದ್ದುಪಡಿ 
ಸಂಖ್ಯೆ: ನಅಇ 831 ಮೈಅಪ್ರಾ 2008 , ಬೆಂಗಳೂರು, ದಿನಾಂಕ:30ನೇ ಜುಲೈ , 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 831 ಮೈಅಪ್ರಾ 2008 , ದಿನಾಂಕ:17. 07 . 2009ರಲ್ಲಿನ ಅನುಸೂಚಿ ಭಾಗದಲ್ಲಿ 
“ಗ್ರಾಮ:ಬೋಗಾದಿ ” ಎಂದು ನಮೂದಿಸಿರುವುದಕ್ಕೆ ಬದಲಾಗಿ “ಗ್ರಾಮ: ಮಳಲವಾಡಿ” ಎಂದು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಸಿ. ಟಿ . ನಾರಾಯಣಸ್ವಾಮಿ 
ಪಿ . ಆರ್ .964 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


೩೬೭೦ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ- ೩ 
ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ ಬಳ್ಳಾರಿ ನಡವಳಿಗಳು 
ವಿಷಯ : ಶ್ರೀ ಹೆಚ್. ಮಹ್ಮದ್ ರಫಿಕ್ ಗ್ರೂಪ್ ಡಿ ನೌಕರರು ( ಅಮಾನತ್ತಿನಲ್ಲಿರುವ) ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ 

ಎಸ್‌.ಆರ್‌. ಕಾಲೋನಿ, ಬಳ್ಳಾರಿ ಇವರ ಮೇಲಿನ ಆರೋಪಗಳಿಗೆ ಶಿಸ್ತು ಕ್ರಮ ಜರುಗಿಸಿ ಹೊರಡಿಸಿದ 

ಅಂತಿಮ ಆದೇಶ. 
ಉಲ್ಲೇಖ:1) ಮುಖ್ಯಗುರುಗಳು ಸರ್ಕಾರಿ ಪ್ರೌಢಶಾಲೆ ಎಸ್. ಆರ್ . ಕಾಲೋನಿ ಬಳ್ಳಾರಿ ಇವರ ಪತ್ರ ದಿನಾಂಕ: 

22 .01.2007 ಮತ್ತು 17.02 .2007. 
2) ಈ ಕಛೇರಿಯ ಪತ್ರ ಸಮಸಂಖ್ಯೆ ದಿನಾಂಕ:05.03.2007. 
3) ಸದ್ರಿ ಶಾಲಾ ಮುಖ್ಯಗುರುಗಳ ವರದಿ ದಿನಾಂಕ:11. 09.2007 , 12. 06. 2008 , 19 .07 . 2008. 
4) ಈ ಕಛೇರಿಯ ಪತ್ರ ಸಮಸಂಖ್ಯೆ ದಿನಾಂಕ:22.09 . 2008 ( ಪತ್ರಿಕಾ ಪ್ರಕಟಣೆಗಾಗಿ ನೀಡಿದ ವರದಿ). 
5) ದಿನಾಂಕ:26.09.2008ರಂದು ಈ ನಮ್ಮ ಕನ್ನಡ ದಿನ ಪತ್ರಿಕೆಯಲ್ಲಿ ನೀಡಿದ ಪ್ರಕಟಣೆಯ ಆಧಾರದ 

ಮೇರೆಗೆ. 
6) ಸದ್ರಿ ಶಾಲಾ ಮುಖ್ಯಗುರುಗಳ ವರದಿ 3/12 /2008 ಹಾಗೂ 07. 01/2009 . 
7) ಶ್ರೀ ಆರ್. ಪುಟ್ಟಯ್ಯ ಈ ಕಛೇರಿಯ ವಿಷಯ ಪರಿವೀಕ್ಷಕರು ದಿನಾಂಕ: 05.05.2009ರಂದು ಸಲ್ಲಿಸಿದ 
ವಿಚಾರಣಾ ವರದಿ 
8) ಈ ಕಛೇರಿಯ ಪತ್ರ ಸಮಸಂಖ್ಯೆ ದಿನಾಂಕ:23.06.2009 ( ಅಂತಿಮ ನೋಟಿಸ್) 
9 ) ಸರ್ಕಾರಿ ಆದೇಶ 

ಸುಇ 4 ಸೇಇವಿ 99 ದಿನಾಂಕ:31.01.1989. 
ಪ್ರಸ್ತಾವನೆ: 

ಸರ್ಕಾರಿ ಪ್ರೌಢಶಾಲೆ ಎಸ್ . ಆರ್ . ಕಾಲೋನಿ, ಬಳ್ಳಾರಿ ಇಲ್ಲಿ “ ಡಿ ” ಗುಂಪಿನ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಶ್ರೀ 
ಹೆಚ್ . ಮಹಮ್ಮದ್ ರಫಿ ಆದ ಇವರು ಸುಮಾರು 1992ನೇ ಸಾಲಿನಿಂದ ಸದ್ರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಪದೇ 
ಪದೇ ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗುತ್ತಿರುವುದರಿಂದ ಶಾಲಾ ಕೆಲಸಕ್ಕೆ ತೊಂದರೆ ಆಗುತ್ತಿರುವುದಾಗಿ, ಈ ಕುರಿತು 
ನೌಕರರಿಗೆ ಸಾಕಷ್ಟು ಕಾರಣ ಕೇಳುವ ನೋಟೀಸ್‌ನ್ನು ಜಾರಿಗೊಳಿಸಿದ್ದರೂ , ಯಾವುದೇ ಹೇಳಿಕೆಯನ್ನು ನೀಡಿರುವುದಿಲ್ಲವೆಂದು 
ಹಾಗೂ ರಜೆ ಮಂಜೂರಾತಿಯನ್ನಾಗಲೀ , ಪೂರ್ವಾನುಮತಿಯನ್ನಾಗಲಿ ಪಡೆಯದೇ ದಿನಾಂಕ:26.11.2006 ರಿಂದ ಸತತವಾಗಿ 
ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿರುವುದರಿಂದ ಶಿಸ್ತು ಕ್ರಮ ಜರುಗಿಸುವಂತೆ ಶಾಲಾ ಮುಖ್ಯೋಪಾಧ್ಯಾಯರು 
ಉಲ್ಲೇಖಿತ (1) ರ ಪತ್ರದ ಮೂಲಕ ಈ ಕಛೇರಿಗೆ ವರದಿ ಮಾಡುತ್ತಾ, ಶಾಲಾ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸದ್ರಿಯವರ 
ಬದಲಿ ಬೇರೆ “ ಡಿ ” ಗುಂಪಿನ ನೌಕರರನ್ನು ನೇಮಿಸುವಂತೆಯೂ ಕೋರಿರುತ್ತಾರೆ, ಸದರಿ ಶಾಲಾ ಮುಖ್ಯಸ್ಥರ ವರದಿಯ 
ಮೇರೆಗೆ, ಶ್ರೀ ಹೆಚ್ . ಮಹಮ್ಮದ್ ರಫಿ, ಗ್ರೂಪ್ “ ಡಿ ” ನೌಕರನ ಈ ಕರ್ತವ್ಯ ಲೋಪವು ತೀವ್ರತೆರನಾದ 
ದುರ್ವತ್ರನೆಯಾಗಿರುವುದರಿಂದ, ಅವರ ಮೇಲಿನ ಆರೋಪಗಳಿಗೆ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಉಲ್ಲೇಖಿತ (2) ರ 
ಪತ್ರದ ಮೂಲಕ ಸೇವೆಯಿಂದ ಅಮಾನತ್ತಿನಲ್ಲಿಟ್ಟು ಆದೇಶ ಜಾರಿಗೊಳಿಸಲಾಗಿತ್ತು . 

ಸದರಿ ಅಮಾನತ್ತಿನ ಆದೇಶವನ್ನು ನೋಂದಣಿ ಅಂಚೆಯ ಮೂಲಕ ಖಾಯಂ ಮನೆಯ ವಿಳಾಸಕ್ಕೆ ರವಾನಿಸಲಾಗಿತ್ತು. 
ಆದರೆ ನೌಕರರು ಕೇಂದ್ರಸ್ಥಾನದಲ್ಲಿ ಇಲ್ಲದಿರುವುದರಿಂದ ಅಂಚೆ ಷರಾದೊಂದಿಗೆ ವಾಪಾಸಾದ ಕಾರಣ, ಆದೇಶದ ಪ್ರತಿಯನ್ನು 
ನೌಕರರು ವಾಸಮಾಡುತ್ತಿದ್ದ ಮನೆಯ ಗೋಡೆಗೆ ಅಂಟಿಸಿ ಭಾವ ಚಿತ್ರವನ್ನು ತೆಗೆಯಿಸಿ ಅಕ್ಕಪಕ್ಕದ ಮನೆಯವರ ಸಾಕ್ಷಿಗಾಗಿ ಸಹಿ 
ಪಡೆಯಲಾಗಿದೆ ಎಂದು ಉಲ್ಲೇಖಿತ ( 3) ರನ್ವಯ ಶಾಲಾ ಮುಖ್ಯಸ್ಥರು ಈ ಕಛೇರಿಗೆ ಸಲ್ಲಿಸಿರುವ ವರದಿಯನ್ನು 
ಪರಿಶೀಲಿಸಲಾಗಿ, ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರಿಯ ಅನುಮತಿಯಿಲ್ಲದೇ ಕೇಂದ್ರಸ್ಥಾನದಲ್ಲಿರದೇ 
ನಾಪತ್ತೆಯಾಗಿರುವ ಶ್ರೀ ಹೆಚ್ . ಮಹಮ್ಮದ್ ರಫಿ ಇವರು ಕೇಂದ್ರ ಸ್ಥಾನದಿಂದ ನಾಪತ್ತೆಯಾಗಿ, ಸರ್ಕಾರಿ ನೌಕರರಿಗೆ ತರವಲ್ಲದ 
ರೀತಿಯಲ್ಲಿ ವರ್ತಿಸಿ ಅನಧಿಕೃತ ಗೈರುಹಾಜರಾಗಿರುವುದರಿಂದ, ಹದಿನೈದು ದಿನದೊಳಗಾಗಿ ಶಾಲಾ ಮುಖ್ಯಸ್ಥರಲ್ಲಿ ವರದಿ 
ಮಾಡಿಕೊಳ್ಳುವಂತೆ ಸೂಚಿಸಿ, ಇಲ್ಲದಿದ್ದಲ್ಲಿ ಕೆ.ಸಿ.ಎಸ್.ಆರ್. ನಿಯಮ 108ರಡಿಯಲ್ಲಿ ಸೇವೆಯಿಂದ ವಜಾಗೊಳಿಸುವ ದಂಡನೆ 
ವಿಧಿಸಲಾಗುವುದೆಂದು ಉಲ್ಲೇಖಿತ ( 4) ಮತ್ತು ( 5) ರ ಪ್ರಕಾರ ದಿನಾಂಕ:26.09 .2008ರಂದು ಈ ನಮ್ಮ ಕನ್ನಡ 
ದಿನಪತ್ರಿಕೆಯಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗಿತ್ತು . ಈ ರೀತಿ ಪ್ರಕಟಣೆ ನೀಡಿದಾಗ್ಯೂ ಸದರಿ ನೌಕರರು ಈವರೆಗೂ ವರದಿ 
ಮಾಡಿಕೊಳ್ಳದೇ ಇರುವುದರಿಂದ, ಕೆ.ಸಿ.ಎಸ್‌.ಆರ್‌. ನಿಯಮ 108ರನ್ವಯ , 1957ರ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ 
ನಿಯಂತ್ರಣ ಅಪೀಲು) ನಿಯಮಾವಳಿಗಳಡಿಯಲ್ಲಿ ಸೇವೆಯಿಂದ ವಜಾಗೊಳಿಸುವ ಪೂರ್ವದಲ್ಲಿ, ಅವರ ಮೇಲಿನ 
ಆರೋಪಗಳಿಗೆ ಸತ್ಯಾ ಸತ್ಯತೆಯನ್ನು ತಿಳಿಯಲು ಈ ಪ್ರಕರಣವನ್ನು ಇಲಾಖಾ ವಿಚಾರಣೆಗೆ ವಹಿಸಲು ನಿರ್ಧರಿಸಿ, 1957ರ 
ಸರ್ಕಾರಿ ಸೇವಾ ( ವರ್ಗಿಕರಣ ನಿಯಂತ್ರಣ ಅಪೀಲು) ನಿಯಮ 11( 2) ರಂತೆ ಈ ಕಛೇರಿಯ ವಿಷಯ ಪರಿವೀಕ್ಷಕರಾದ ಶ್ರೀ 
ಆರ್. ಪುಟ್ಟಯ್ಯ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ನಿಯಮ 11(5)( ಸಿ) ರನ್ವಯ ಈ ಕಛೇರಿಯ ಪತ್ರಾಂಕಿತ 
ವ್ಯವಸ್ಥಾಪಕರಾದ ಶ್ರೀ ಜಿ.ಶಿವರುದ್ರಪ್ಪ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ, ವಿಚಾರಣಾ ವರದಿಯನ್ನು ಸಲ್ಲಿಸುವಂತೆ 
ನಿರ್ದೆಶಿಸಲಾಗಿತ್ತು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

೩೬೭೧ 
ಅದರಂತೆ ವಿಚಾರಣಾಧಿಕಾರಿಗಳು ದಿನಾಂಕ:30 . 04 .2009ರಂದು ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಎಸ್. ಆರ್. 
ಕಾಲೋನಿ, ಬಳ್ಳಾರಿಯಲ್ಲಿ ಅವರ ಮೇಲಿನ ಆರೋಪಗಳಿಗೆ ನಿಯಮಾನುಸಾರ ವಿಚಾರಣೆಯನ್ನು ಕೈಗೊಂಡಿದ್ದು, ವಿಚಾರಣೆಗೆ 
ಸಾಕ್ಷಿದಾರರು ಹಾಜರಾಗಿದ್ದು, ಆಪಾದಿತ ನೌಕರರು ಹಾಜರಾಗಿರುವುದಿಲ್ಲ. ಸಾಕ್ಷಿದಾರರನ್ನು ವಿಚಾರಣೆಗೆ ಒಳಪಡಿಸಿದ 
ಸಮಯದಲ್ಲಿ ಆರೋಪಿತರು ವಿಚಾರಣೆಗೆ ಹಾಜರಾಗದ ಕಾರಣ, ಏಕ ಪಕ್ಷೀಯವಾಗಿ ಕ್ರಮಕೈಗೊಂಡು ಸಾಕ್ಷ್ಯ ದಾಖಲೆಗಳ 
ಆಧಾರದ ಮೇಲೆ, ಅಮಾನತ್ತಿನಲ್ಲಿರುವ ನೌಕರರು ಕಾರಣ ನೀಡದೇ ಸಕ್ಷಮ ಪ್ರಾಧಿಕಾರಿಯ ಪೂರ್ವನುಮತಿ ಪಡೆಯದೇ 
ಕೇಂದ್ರಸ್ಥಾನದಲ್ಲಿರದೇ ವಿಚಾರಣೆಗೂ ಹಾಜರಾಗದೇ ನಾಪತ್ತೆಯಾಗಿರುವುದು ಉಲ್ಲೇಖಿತ ( 7) ರ ಮೂಲಕ ಸಲ್ಲಿಸಿದ 
ವರದಿಯಲ್ಲಿ ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿರುತ್ತಾರೆ. ವಿಚಾರಣಾಧಿಕಾರಿಗಳ ವರದಿಯನ್ನು ಒಪ್ಪಿ ನೌಕರರಿಗೆ 
ಉಲ್ಲೇಖಿತ (8) ರ ಪ್ರಕಾರ ಈ ವಿಚಾರಣಾ ವರದಿಯನ್ನು ಏಕೆ ಅಂಗೀಕರಿಸಬಾರದೆಂಬ ಬಗ್ಗೆ ಒಂದು ವಾರದೊಳಗಾಗಿ 
ವಿವರಣೆ ಸಲ್ಲಿಸುವಂತೆ ಸೂಚಿಸಿ , ಅಂತಿಮ ನೋಟಿಸ್‌ನ್ನು ನೋಂದಣಿ ಅಂಚೆಯ ( ಎ . ಡಿ .ಎಲ್. ಆರ್.) ಮೂಲಕ 
ಜಾರಿಗೊಳಿಸಲಾಗಿತ್ತು. ಆದಾಗ್ಯೂ ಆಪಾದಿತ ನೌಕರರಿಂದ ಯಾವುದೇ ಉತ್ತರವು ಈ ಕಛೇರಿಯಲ್ಲಿ ಸ್ವೀಕೃತಗೊಳ್ಳದೇ , 
ಜಾರಿಗೊಳಿಸದ ಅಂತಿಮ ನೋಟಿಸ್‌ನ ಲಕೋಟೆಯು ವಾಸ ಸ್ಥಳದಲ್ಲಿ ಇಲ್ಲದಿರುವುದರಿಂದ ಅಂಚೆ ಕಛೇರಿಯಿಂದ 
ಷರಾದೊಂದಿಗೆ ವಾಪಾಸಾಗಿರುತ್ತದೆ. 

ಆದ್ದರಿಂದ ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಹಾಗೂ ದಾಖಲಾತಿಗಳೊಂದಿಗೆ 
ಕೂಲಂಕುಷವಾಗಿ ಪರಿಶೀಲಿಸಲಾಗಿ ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೇ , ವಿಚಾರಣೆಗೂ ಹಾಜರಾಗದೆ, 
ತಿಳುವಳಿಕೆ ಪತ್ರಕ್ಕೆ ಸ್ಪಂದಿಸದೆ, ದಿನಾಂಕ:26. 11. 2006 ರಿಂದ ಸರ್ಕಾರಿ ಸೇವೆಗೆ ಅನಧಿಕೃತ ಗೈರುಹಾಜರಿಯಾಗಿ, ಕೇಂದ್ರ 
ಸ್ಥಾನದಲ್ಲಿರದೇ ನಾಪತ್ತೆಯಾಗಿರುವುದು ನಿಸ್ಸಂಶಯವಾಗಿ ಇಲಾಖಾ ವಿಚಾರಣೆಯಿಂದ ರುಜುವಾತಾಗಿರುವುದರಿಂದ, ಸದರಿ 
ಆಪಾದಿತ ನೌಕರರು ಸರ್ಕಾರಿ ಕೆಲಸ ನಿರ್ವಹಿಸುವಲ್ಲಿ ಯಾವುದೇ ಶ್ರದ್ಧೆ, ಆಸಕ್ತಿ ಇಲ್ಲದಿರುವುದು ಕಂಡು ಬಂದಿರುವ 
ಹಿನ್ನೆಲೆಯಲ್ಲಿ ಉಲ್ಲೇಖಿತ ( 9) ರ ಸರ್ಕಾರಿ ಆದೇಶದ ಪ್ರಕಾರವಾಗಿ, ಸದರಿ ನೌಕರರನ್ನು 1957ರ ಕರ್ನಾಟಕ ಸರ್ಕಾರಿ ಸೇವಾ 
( ವರ್ಗಿಕರಣ ನಿಯಂತ್ರಣ ಅಪೀಲು) ನಿಯಮಾವಳಿಗಳ ನಿಯಮ 8( vii) ರನ್ವಯ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ 
ಕಠಿಣ ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿ ಹೊರಡಿಸಿದ ಈ ಆದೇಶ. 

ಆದೇಶ 
ಸಂಖ್ಯೆ: ಇ4/ ಸಿಬ್ಬಂದಿ/ ದೂರು/ 99 /2006 - 07, ದಿನಾಂಕ:4ನೇ ಜುಲೈ, 2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳನ್ನು ಪರಿಗಣಿಸಿ, ಶ್ರೀ ಹೆಚ್ . ಮಹ್ಮದ್ ರಫಿಕ್ ಗ್ರೂಪ್ “ಡಿ ” ನೌಕರರು 
( ಅಮಾನತ್ತಿನಲ್ಲಿರುವ) ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಎಸ್.ಆರ್. ಕಾಲೋನಿ ಬಳ್ಳಾರಿ ಇವರ ಮೇಲಿನ ಆರೋಪಗಳಿಗೆ, 
ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯನ್ನು ಹಾಗೂ ದಾಖಲಾತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿ, 
ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೇ , ವಿಚಾರಣೆಗೂ ಹಾಜರಾಗದೆ, ತಿಳುವಳಿಕೆ ಪತ್ರಕ್ಕೆ ಸ್ಪಂದಿಸದೆ, 
ದಿನಾಂಕ:26. 11.2006 ರಿಂದ ಸರ್ಕಾರಿ ಸೇವೆಗೆ ಅನಧಿಕೃತ ಗೈರುಹಾಜರಿಯಾಗಿ, ಕೇಂದ್ರ ಸ್ಥಾನದಲ್ಲಿರದೇ 
ನಾಪತ್ತೆಯಾಗಿರುವುದು ನಿಸ್ಸಂಶಯವಾಗಿ ಇಲಾಖಾ ವಿಚಾರಣೆಯಿಂದ ರುಜುವಾತಾಗಿರುವುದರಿಂದ, ಕರ್ನಾಟಕ ಸರ್ಕಾರಿ ಸೇವಾ 
ನಿಯಮಾವಳಿಯ ನಿಯಮ 108 ಅನ್ನು ಆಕರ್ಷಿಸಿರುವ ಹಿನ್ನೆಲೆಯಲ್ಲಿ ಆಪಾದಿತ ನೌಕರರು ಗಂಭೀರವಾದ ಕರ್ತವ್ಯ ಲೋಪ 
ಹಾಗೂ ದುರ್ವತ್ರನೆ ಎಸಗಿದಂತಾಗಿರುತ್ತದೆ. 

ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ ನಿಯಮ 108ರನ್ವಯ ಸರ್ಕಾರವು ಪ್ರಕರಣದ ವಿಶೇಷ 
ಸಂದರ್ಭಗಳಿಂದಾಗಿ ಅನ್ಯಥಾ ನಿರ್ಣಯಿಸದ ಹೊರತು 4 ತಿಂಗಳು ಹಾಗೂ ಹೆಚ್ಚಿನ ಅವಧಿಗೆ ರಜೆ ಪಡೆದುಕೊಳ್ಳದೇ ಕರ್ತವ್ಯಕ್ಕೆ 
ಗೈರು ಹಾಜರಾಗುವ ಸರ್ಕಾರಿ ನೌಕರರು ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿ 1957ರಲ್ಲಿ ನಮೂದಿಸಲಾದ 
ಕಾರ್ಯವಿಧಾನವನ್ನನುಸರಿಸಿ, ಸೇವೆಯಿಂದ ವಜಾ ಮಾಡಬಹುದಾಗಿರುತ್ತದೆ ಅಥವಾ ಸೇವೆಯಿಂದ ತೆಗೆದು 
ಹಾಕಬಹುದಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿತ ನೌಕರರು ಯಾವುದೇ ಪ್ರಬಲವಾದ ಕಾರಣವಿಲ್ಲದೇ , ಸಕ್ಷಮ 
ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೇ ಹಾಗೂ ವಿಚಾರಣೆಗೂ ಹಾಜರಾಗದೇ , ಸರ್ಕಾರಿ ಕೆಲಸಕ್ಕೆ ದಿನಾಂಕ:26.11 .2006 
ರಿಂದ ಅನಧೀಕೃತವಾಗಿ ಗೈರುಹಾಜರಾಗಿರುವುದು ತೀವ್ರತೆರನಾದ ದುರ್ವತ್ರನೆ ಆಗಿರುವುದರಿಂದ, ಅವರ ವಿರುದ್ದ 
ಮಾಡಲಾಗಿರುವ ಆರೋಪವು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ 1957ರ ಕರ್ನಾಟಕ ಸರ್ಕಾರಿ ಸೇವಾ ( ವರ್ಗಿಕರಣ ನಿಯಂತ್ರಣ 
ಅಪೀಲು) ನಿಯಮಾವಳಿಗಳ ನಿಯಮ 8 ( viii) ರೊಂದಿಗೆ ಓದಿಕೊಂಡ ನಿಯಮ 9 (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಡಾ || ಎಚ್ . ಬಾಲರಾಜು ಶಿಸ್ತು ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ , 
ಬಳ್ಳಾರಿ ಆದ ನಾನು ಶ್ರೀ ಹೆಚ್ . ಮಹ್ಮದ್ ರಫಿಕ್ ಗ್ರೂಪ್ ಡಿ ನೌಕರರು ( ಅಮಾನತ್ತಿನಲ್ಲಿರುವ) ಸರ್ಕಾರಿ ಸಂಯುಕ್ತ 
ಪ್ರೌಢಶಾಲೆ ಎಸ್.ಆರ್. ಕಾಲೋನಿ, ಬಳ್ಳಾರಿ ಇವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಿ ಆದೇಶಿಸಿದ್ದೇನೆ. 

ಡಾ|| ಎಚ್. ಬಾಲರಾಜು 
ಪಿ . ಆರ್ . 632 

ಶಿಸ್ತು ಪ್ರಾಧಿಕಾರಿ ಹಾಗೂ ಉಪನಿರ್ದೇಶಕರು ( ಆಡಳಿತ) , 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಳ್ಳಾರಿ. 


೩೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೮, ೨೦೦೯ 

ಭಾಗ - ೩ 
ಜಿಲ್ಲಾ ಪಂಚಾಯತ್ , ಸಮಾಜ ಕಲ್ಯಾಣ ಇಲಾಖೆ, ಶಿವಮೊಗ್ಗ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳವರ ಕಛೇರಿ, ಪೃಥ್ವಿ ಮ್ಯಾನ್ಸನ್ , 100 ಅಡಿ ರಸ್ತೆ, ವಿನೋಬನಗರ, ಶಿವಮೊಗ್ಗ 

ಪ್ರಕಟಣೆ 
ಸಂಖ್ಯೆ: ಜಿಸಕಅ / ಜಿಸಕM / ವಿ7/ಸಿಆರ್ .21 / 2009 -10, ದಿನಾಂಕ:15ನೇ ಸೆಪ್ಟೆಂಬರ್, 2009 
ವಿಷಯ : 2009 - 10ನೇ ಸಾಲಿಗೆ ಪರಿಶಿಷ್ಟ ಜಾತಿ/ ವರ್ಗದ ಕಾನೂನು ಪದವೀಧರರಿಗೆ ಆಡಳಿತ ನ್ಯಾಯಾಧೀಕರಣ 

ತರಬೇತಿಗಾಗಿ ಅರ್ಜಿ ಆಹ್ವಾನಿಸುವ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಎಲ್. 68 / ಎಸ್ಇಡಬ್ಲೂ . 89/ ದಿನಾಂಕ:02.11.1990. 

2009 -10ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಡಳಿತ ನ್ಯಾಯಾಧೀಕರಣದಲ್ಲಿ ನಾಲ್ಕು ವರ್ಷಗಳ 
ತರಬೇತಿಗಾಗಿ ಶಿವಮೊಗ್ಗ ಜಿಲ್ಲೆಯ ಪರಿಶಿಷ್ಟ ವರ್ಗಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ರಿಯಾ ಯೋಜನೆಯಲ್ಲಿ ಗುರಿ 
ನಿಗದಿಪಡಿಸಲಾಗಿದೆ. ಆದ್ದರಿಂದ ಪರಿಶಿಷ್ಟ ಜಾತಿ/ ವರ್ಗಗಳ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿತ 
ಅರ್ಜಿ ನಮೂನೆಗಳನ್ನು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ಪೃಥ್ವಿ ಮ್ಯಾನ್ಸನ್ , ಮೊದಲನೇ ಮಹಡಿ, ವಿನೋಬನಗರ, 
100 ಅಡಿ ರಸ್ತೆ, ಶಿವಮೊಗ್ಗ ಇಲ್ಲಿ ಕಛೇರಿ ಸಮಯದಲ್ಲಿ ಪಡೆಯಬಹುದು. ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ 
ದಿನಾಂಕ: 03.10.2009ರ ಒಳಗೆ ಸಲ್ಲಿಸಬೇಕು. ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ನಿಬಂಧನೆಗಳು : 

1) ಅಭ್ಯರ್ಥಿಗಳು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಪರಿಶಿಷ್ಟ ಜಾತಿ/ ವರ್ಗಕ್ಕೆ ಸೇರಿದವರಾಗಿರಬೇಕು. 

2) ಕಾನೂನು ಪದವಿಯಲ್ಲಿ ತೇರ್ಗಡೆ ಹೊಂದಿ ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ ಎರಡು ವರ್ಷಗಳನ್ನು 
ಮೀರರಬಾರದು. 

3) ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯ ವಯಸ್ಸು 18 ರಿಂದ 35 ವರ್ಷದ ಮಿತಿಯೊಳಗಿರಬೇಕು. 
4) ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಪಡೆಯಬೇಕು. 

5) ಜಿಲ್ಲಾಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಸಂದರ್ಶನಕ್ಕೆ ಕರೆದು ಅಭ್ಯರ್ಥಿಗಳನ್ನು ತರಬೇತಿಗಾಗಿ ಆಯ್ಕೆ 
ಮಾಡಲಾಗುವುದು. 

6) ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್‌, ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳ ಕಾಲಕ್ಕೆ 
ಕಡಿಮೆ ಇಲ್ಲದಂತೆ ವಕೀಲಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ನ್ಯಾಯವಾದಿಗಳ ಬಳಿ ತರಬೇತಿ ಪಡೆಯಬೇಕು. 

7) ಈ ತರಬೇತಿಯ ಅವಧಿಯಲ್ಲಿ ಹಾಜರಾತಿ ಹಾಗೂ ದಿನಚರಿಗಳನ್ನು ಪಡೆದು ಅದನ್ನು ಪರಿಶೀಲಿಸಿ, ಪ್ರತಿ ಮಾಹೆ 
ರೂ .1000/- (ಒಂದು ಸಾವಿರ) ಗಳ ದರದಲ್ಲಿ ಮಾತ್ರ ಶಿಷ್ಯ ವೇತನವನ್ನು ಹಾಜರಾತಿ ಅನುಸರಿಸಿ ಪಾವತಿಸಲಾಗುವುದು. 

- 8) ಈ ತರಬೇತಿಗಾಗಿ ಅರ್ಜಿ ಸಲ್ಲಿಸಲು ಇಚ್ಚಿಸುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದ ಒಳಗೆ ಭರ್ತಿ ಮಾಡಿದ 
ಅರ್ಜಿಯೊಂದಿಗೆ ಎಸ್.ಎಸ್.ಎಲ್. ಸಿ. ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪರೀಕ್ಷೆಗಳ ಅಂಕಪಟ್ಟಿಗಳು, ಜಾತಿ ದೃಢೀಕರಣ 
ಪತ್ರಗಳನ್ನು ಸಕ್ಷಮ ಅಧಿಕಾರಿಗಳಿಂದ ಪಡೆದು ನ್ಯಾಯವಾದಿ ವೃತ್ತಿಯನ್ನು ಪ್ರಾರಂಭಿಸಲು ಬೇಕಾಗುವ ಬಾರ್ ಕೌನ್ಸಿಲ್‌ನ 
ನೊಂದಣಿ ಪ್ರಮಾಣ ಪತ್ರದ ಪ್ರತಿಯೊಂದಿಗೆ ದ್ವಿ ಪ್ರತಿಯಲ್ಲಿ ಅರ್ಜಿ ಸಲ್ಲಿಸಬೇಕು. 

9) ಅಭ್ಯರ್ಥಿಯು ಯಾವುದೇ ಸರ್ಕಾರಿ, ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು, ವಿದ್ಯಾಭ್ಯಾಸ ಮಾಡುತ್ತಿರಬಾರದು. 

10) ಆಯ್ಕೆಯಾದ ಅಭ್ಯರ್ಥಿಯು ಸುಳ್ಳು ದಾಖಲಾತಿ ನೀಡಿ ಆಯ್ಕೆಯಾಗಿದ್ದು ಕಂಡುಬಂದಲ್ಲಿ ಅಂತಹವರ 
ಆಯ್ಕೆಯನ್ನು ರದ್ದುಪಡಿಸಲಾಗುವುದು ಮತ್ತು ಈ ಸಂಬಂಧವಾಗಿ ಪಡೆದ ಶಿಷ್ಯ ವೇತನವನ್ನು ಬಡ್ಡಿ ಸಮೇತ 
ಹಿಂದಿರುಗಿಸಬೇಕಾಗುವುದು. 

11) ಆಯ್ಕೆಯಾದ ಅಭ್ಯರ್ಥಿಗಳು ಸರ್ಕಾರದಿಂದ ರೂಪಿಸಲಾದ ನಿಯಮಗಳಿಗೆ ಬದ್ಧರಾಗಿರುವ ಬಗ್ಗೆ ತರಬೇತಿ 
ಅವಧಿಯು ನಾಲ್ಕು ವರ್ಷವಿದ್ದು, ತರಬೇತಿಯನ್ನು ಮಧ್ಯದಲ್ಲಿ ಬಿಡದಿರುವ ಬಗ್ಗೆ ಒಂದು ಮುಚ್ಚಳಿಕೆ ಪತ್ರವನ್ನು ರೂ . 20/ 
ಬೆಲೆಯ ಛಾಪಾ ಕಾಗದದಲ್ಲಿ ಬರೆದುಕೊಡಬೇಕು. ಒಂದು ವೇಳೆ ತರಬೇತಿ ಮಧ್ಯದಲ್ಲಿ ಬಿಟ್ಟರೆ ಅದುವರೆವಿಗೂ ಪಡೆದಿರುವ 
ಶಿಷ್ಯವೇತನವನ್ನು ವಾರ್ಷಿಕ ಶೇ .10ರ ಬಡ್ಡಿ ದರದಲ್ಲಿ ಸರ್ಕಾರಕ್ಕೆ ಮರು ಪಾವತಿಸಲು ಬದ್ಧರಾಗಿರಬೇಕು. ಇಲ್ಲವಾದಲ್ಲಿ ಭೂ 
ಕಂದಾಯ ಬಾಕಿ ಕಾಯ್ದೆಯಂತೆ ವಸೂಲಿ ಮಾಡಲಾಗುವುದು. 

12 ) ಅಭ್ಯರ್ಥಿಯು ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು . 

13 ) ಅಪೂರ್ಣ ಮಾಹಿತಿಗಳಿಂದ ಕೂಡಿದ ಅರ್ಜಿಗಳನ್ನು ಮತ್ತು ನಿಗದಿತ ದಿನಾಂಕದ ನಂತರ ಸ್ವೀಕೃತಿಯಾದ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು . 

ಯು , ಚಂದ್ರಾನಾಯ್ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಶಿವಮೊಗ್ಗ ಜಿಲ್ಲೆ . 


ಕೈ 


ಕ 


ಪಿ . ಆರ್ . 959 


